ಪಾಪಕ್ಕೊಂದು ಚಿಕಿತ್ಸೆ 





ಶ್ರೀ ಸುವಿದ್ಯೇಂದ್ರತೀರ್ಥರು 
'ಬೆ.ನಾ.ವಿಜಯೀಂದ್ರಾಚಾರ್ಯ 


श्रीः 


. ಹುಜುಯೋಗಿ ರಾಜರಿಂದ ಪ್ರಣೀತ | 
ಪಾಪ ಗಳಿಗೊಂದೇ ದಾರಿ 


ಪಾಪಕ್ಕೊಂದು ಚಿಕಿತ್ಸೆ 


ಪಾಪಗಳು ಬದುಕಿನ ರೋಗ 
ಗಳೆನಿಸಿವೆ. ಇವುಗಳಿಗೆ ಹರಿಯಪಾದ- 
ಗಳಲ್ಲಿ ಶರಣುಹೊಂದುವುದೊಂದೇ ಮದ್ದು. 
ಈ ಮದ್ದನ್ನು ತಯಾರಿಸಿದವರು ಯೋಗಿ ಶ್ರೇಷ್ಠರಾದ ಶ್ರೀ 
ಶ್ರೀ ವಿಜಯೀಂದ್ರ ತೀರ್ಥರಂತ ಮಹಾ- 
ನುಭಾವರು. ಇವರ ನುಡಿಗಳನ್ನು ಮನನಮಾಡಿದರೆ 
ಅಪರಿಹಾರ್ಯವಾದ ಸಮಸ್ಯೆಗಳಿಗೂ ಪರಿಹಾರ 
ದೊರೆಯುವುದು. ಇವರಿಂದ ಪ್ರಣೀತವಾದ 
ಪಾಪವಿಮೋಚನ ಸ್ತೋತ್ರಗಳ 
ರೂಪಾಂತರವೇ ಈಗ 
ನಿಮ್ಮ ಕೈ ಸೇರಿದೆ. 


Rancat Anchives 


ಹಾಪಕ್ಕೊಂದು ಚಿಕಿತ್ಸ 


Rancast Puichives 


1 


ಪಾಪಕ್ಕೊಂದು ಚಿಕಿತ್ಸೆ 


ಪಾಪವಿಮೋಚನ साम. सु, 
(ಪ್ರತಿಪದಾರ್ಥ) 
ಅನುವಾದ : ಶ್ರೀ ಶ್ರೀ ಸುವಿದ್ಯೇಂದ್ರತೀರ್ಥ ಶ್ರೀಪಾದರು 
(ಇವರ ಕೃಪೆಯಿಂದ ಸಂಗ್ರಹಿಸಲಾಗಿದೆ) 


ಸುಕೃತಂ ತಿಲಮಾತ್ರತುಲ್ಕಮೀಶ 
ಕ್ರಿಯತೇ ನೈವ ಮಯ್ಯೆಕವತ್ಸರೇಃಪಿ | 
ಅಪಿ ತು ಕ್ರಿಯತೇ ಸದಾಘಪೂಗ: 
ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ | 
ಹೇ ಈಶ = ಜಗದೊಡೆಯನಾದ ಮುಕುಂದ! = ಮೋಕ್ಲಪ್ರದನನಾದ ಶ್ರೀ 
ಹರಿಯೇ! ಮಯಾ -ನನ್ನಿಂದ, ಏಕವತ್ಸರೇಃಪಿ = ಒಂದು ವರ್ಷದಲ್ಲಿಯೂ ಕೂಡ, 
ತಿಲಮಾತ್ರತುಲ್ಕಮಪಿ = ಕೇವಲ ಎಳ್ಳುಕಾಳಿಗೆ ಸಮಾನವಾದಷ್ಟೂ ಕೂಡ ಸುಕೃತಂ 
= ಪುಣ್ಯವು (ಸತ್ಯರ್ಮವು, ನೈವ ಕ್ರಿಯತೇ = ನಿಶ್ಚಯವಾಗಿಯೂ ಮಾಡಲ್ಪಡುತ್ತಿಲ್ಲ. 
ಅಪಿ ತು = ಆದರೆ, ಪ್ರತಿಯಾಮಂ = ಪ್ರತಿಯೊಂದು ಯಾಮದಲ್ಲಿಯೂ, ಸದಾ = 
ಯಾವಾಗಲೂ, ಸಕಲೆಂದ್ರಿಯೈಃ = ಎಲ್ಲ ಇಂದ್ರಿಯಗಳಿಂದಲೂ, ಅಘಪೂಗಃ = 
ಪಾಪಗಳೆ ಸಮೂಹವು, ಕ್ರಿಯತೇ - ಮಾಡಲ್ಪಡುತ್ತದೆ. 
ನ ಶಿರಶ್ವಲತೀಶ ಮೇ ಕದಾಪಿ 
ಶ್ರುತಿಜಾನಂದಭರೇಣ ಸದ್ದುಣಾನಾಮ್‌ | 
ಅಪಿ ತು ಪ್ರಭುಬಂಧುದುರ್ಗುಣಾನಾಂ 
ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಮ್‌ fll 
ಹೇ ಈಶ! = ಜಗದೊಡೆಯನಾದ ಶ್ರೀ ಹರಿಯೇ!, ಮೇ -ನನ್ನ ಶಿರಃ = ತಲೆಯು, 
ಕದಾಪಿ = ಯಾವ ಕಾಲದಲ್ಲಿಯೂ ಕೂಡ, ತೇ -ನಿನ್ನ, ಸದ್ದುಣಾನಾಂ -ಸದ್ದುಣಗಳ, 
ಶ್ರುತಿಜಾನಂದಭರೇಣ-ಶ್ರುತಿ = ಕೇಳುವಿಕೆಯಿಂದ,: ಜ = ಉಂಟಾದ, ಆನಂದ = 
ಸಂತಸದ, ಭರೇಣ = ಭಾರದಿಂದ, ನ ಚಲತಿ = ಚಲಿಸುವುದಿಲ್ಲ. ಅಪಿ ತು = 
ಆದರೆ, ಪ್ರಭುಬಂಧುದುರ್ಗುಣಾನಾಂ - ಪ್ರಭು = ರಾಜರ, ಹಾಗೂ ಬಂಧು = 
ಬಂಧುಗಳ, ದುರ್ಗುಣಾನಾಂ = ಕೆಟ್ಟ ಗುಣಗಳ, ಶ್ರವಣಾರ್ಥಂ = ಕೇಳುವಿಕೆಗಾಗಿ, 
ಅಶಂಕಂ = ಸಂಕೋಚವಿಲ್ಲದೇ, ಚಲಿತಂ ಭವತಿ = ಚಲಿಸುತ್ತದೆ. | 


Rancest Achivesn 


2 


ಪಾಪಕ್ಕೊಂದು ಚಿಕಿತ್ಸೆ 


ಶ್ರವಣೇ ಶ್ರವಣಾಯ ಸತ್ಯಥಾಯಾ 

ನ ಯತೇತೇ ತವ ಪುಣ್ಯಕೀರ್ತನಸ್ಯ | 

ಅಪಿ ತು ವ್ಯಭಿಚಾರಲೋಕವಾರ್ತಾ- 

ಶ್ರವಣಾಯ್ಕೆವ ಮಹಾದರಂ ಪ್ರಯಾತ - lial 
ಹೇ ಈಶ! -ಜಗದೊಡೆಯನಾದ ಶ್ರೀಹರಿಯೇ!, ಮೇ = सतु, ಶ್ರವಣೇ -ಕಿವಿಗಳು, 
ಪುಣ್ಯಕೀರ್ತನಸ್ಕ = ಪುಣ್ಯಕರವಾದ ಚರಿತ್ರೆಯುಳ್ಳ, ತವ = ನಿನ್ನ ಸತ್ಯಥಾಯಾಃ = 
ಸಮೀಚೀನವಾದ ಕಥೆ ಅಥವಾ ಶಾಸ್ತ್ರದ, ಶ್ರವಣಾಯ = ಶ್ರವಣಕ್ಕೋಸ್ಕರ, ನ 
ಯತೇತೇ = ಪ್ರಯತ್ನಪಡುವುದಿಲ್ಲ. ಅಪಿತು = ಆದರೆ, ವ್ಯಭಿಚಾರಲೋಕ 
ವಾರ್ತಾಶ್ರವಣಾಯ ಏವ = ವ್ಯಭಿಚಾರವೇ ಮೊದಲಾದ ಲೌಕಿಕ ವಾರ್ತೆಗಳ 
ಶ್ರವಣಕ್ಕೇನೇ, ಮಹಾದರಂ = ಅತಿಯಾದ ಆಸಕ್ತಿಯಿಂದ, ಪ್ರಯಾತಃ - ಹೋಗುತ್ತವೆ. 


ನ ಮಮಾತ್ಲಿಯುಗಂ ಪ್ರವರ್ತತೇ 

ಶ್ರೀ ಭಗವಚ್ಛಾಸ್ತ್ರಕುಲಾವಲೋಕನಾಯ | 

ಅಪಿ ಧ್ರುವಬಾಲನರ್ತಕೀನಾಂ 

ಗಣಿಕಾನಾಂ ಪರಿನರ್ತನಾದಿದೃಷ್ಟೈ ॥ ९ 
ಹೇ ಈಶ! = ಜಗದೊಡೆಯನೇ!, ಮಮ = सल, ಅಕ್ಷಿಯುಗಂ -ಎರಡು ಕಣ್ಣುಗಳು, 
ಶ್ರೀ ಭಗವಚ್ಛಾಸ್ತಕುಲಾವಲೋಕನಾಯ - ಶ್ರೀ = ಐಹಿಕ ಮತ್ತು ಪಾರತ್ರಿಕ ಸಂಪತ್ತಿಗೆ 
ಕಾರಣವಾದ, ಭಗವತ್‌ - ಷೆಡ್ಡುಣೈಶ್ವರ್ಯ ಸಂಪನ್ನನಾದ ಶ್ರೀ ಹೆರಿಯು (ನಿನ್ನು, 
ಶಾಸ್ತ್ರ = ಗುಣಗಳನ್ನು ವರ್ಣಿಸುವ ವೇದಾದಿಶಾಸ್ತ್ರಗಳ, ಕುಲ = ಸಮೂಹವನ್ನು, 
- ಅವಲೋಕನಾಯ = ನೋಡುವುದಕ್ಕಾಗಿ, ನ ಪ್ರವರ್ತತೇ -ಪ್ರವೃತ್ತಿ ಮಾಡುವುದಿಲ್ಲ. 
ಅಪಿತು - ಆದರೆ, ಧ್ರುವಬಾಲನರ್ತಕೀನಾಂ - ಧ್ರುವ ಚೆನ್ನಾಗಿ ಪರಿಣತರಾದ ಬಾಲ 
= ತಾರುಣ್ಯದಲ್ಲಿ ಹೆಜ್ಜೆ ಇಡುತ್ತಿರುವ, ನರ್ತಕೀನಾಂ = ನಾಟ್ಕಗಾರ್ತಿಯರಾದ, 
ಗಣಿಕಾನಾಂ = ವೇಶ್ಯೆಯರ, ಪರಿನರ್ತನಾದಿದೃಷ್ಟೆ = ನೃತ್ಯ ಹಾಗೂ 
ಹಾವಭಾವವಿಲಾಸಗಳನ್ನು ನೋಡುವುದಕ್ಕಾಗಿ, ಪ್ರವರ್ತತೇ = ಪ್ರವರ್ತಿಸುತ್ತದೆ. 

ನಹಿ ನಾಸಿಕಯಾ ಕದಾಪಿ ವಿಷ್ನೋಃ 
 ಪದಪದ್ಮಾರ್ಪಿತಪುಷ್ಟಗಂಧಬುದ್ಧಿ: | 
ಕಮಲೇಶ ಭವಾಮಿ ಕಿಂತು ವಿಷ್ಣ್ನೋ- 
ಶ್ಚರಣಾನರ್ಪಿತಪುಷ್ಟಗಂಧಬುದ್ಧಿ: | ೫ || 


“Raneat chives 


ಪಾಪಕ್ಕೊಂದು ಚಿಕಿತ್ಸೆ 


ಹೇ ಕಮಲೇಶ! = ಲಕ್ಷೀಪತಿಯಾದ ವಿಷ್ಣುವೇ!, ಅಹಂ = ವಾನು, ಕದಾಪಿ = 

ಯಾವತ್ತೂ ಕೂಡ, ನಾಸಿಕಾಯಾ = ಮೂಗಿನಿಂದ, ವಿಷ್ಲೋಃ = ಪರಬ್ರಹ್ಮನಾದ 
ನಿನ್ನ ಪದಪದ್ಧಾ ರ್ಜತಪುಷ್ಟಗಂಧಬುದ್ದಿಃ: - ಪದಪದ್ದ = ಕಲಮದಂತಿರುವ 
ಪಾದಗಳಿಗೆ, ಅರ್ಪಿತ = ಸಮರ್ಪಿಸಲ್ಪಟ್ಟ ಹೂವುಗಳ, ಗಂಧ = 
ಸುವಾಸನೆಯ, ಬುದ್ಧಿಃ = ಅನುಭವವುಳ್ಳವನು, ನಹಿ ಭವಾಮಿ = ನಿಶ್ಚಯವಾಗಿಯೂ 
ಆಗಿಲ್ಲ. ಕಿಂತು = ಆದರೆ, ವಿಷ್ಠ್ಮೋಃ = ಪರಬ್ರಹ್ಮನಾದ ನಿನ 
ಚರಣಾನನರ್ಪಿತಪುಷ್ಟಗಂಧಬುದ್ದಿ: - ಚರಣ = ಪಾದಗಳಿಗೆ, ಅನರ್ಪಿತ 
ಸಮರ್ಪಿಸದೇ ಇರುವ, ಪುಷ್ಪ = ಹೂವುಗಳ, ಗಂಧ = ಸುವಾಸನೆಯ, ಬುದ್ಧಿಃ = 
ಅನುಭವವುಳ್ಳವನು ಭವಾಮಿ - ಆಗಿದ್ದೇನೆ. 

ನೃಹರೇತಚ್ಛ್ಯುತ ಮಾಧವೇಶ ಕೃಷ್ಣ 

ಹೆರಿಗೋವಿಂದ ಮುಕುಂದನಾಮಜಾತಮ್‌ | 

ನಹಿ ಕೀರ್ತಯತೀಹ ಮೇ ಕುಜಿಹ್ವಾಂಪಿ ತು 

ದುರ್ಲಿಂಗಭಗಾಂಕಿತಾನ್ಮುಶಬ್ದಾನ್‌ ||६ || ' 


ಹೇ ನೃಹರೇ! = ನರಸಿಂಹರೂಪಿಯಾದ ವಿಷ್ಣುವೇ! ಮೇ = ನನ್ನ, ಕುಜಿಹ್ವಾ- 
ಕೆಟ್ಟನಾಲಿಗೆಯು, ಇಹ ಈ ಬಭಬೋಗಪ್ರಧಾನವಾದ ಬದುಕಿನಲ್ಲಿ 
ಅಚ್ಛುತಮಾಧವೇಶಕೃಷ್ಣಹರಿಗೋವಿಂದಮುಕುಂದನಾಮಜಾತಂ = ಅಚ್ಕುತ, 
ಮಾಧವ, ಈಶ, ಕೃಷ್ಣ, ಹರಿ ಗೋವಿಂದ, ಮುಕುಂದ ಎಂಬಿವೇ ಮೊದಲಾದ 
ನಾಮಗಳ ಸಮೂಹವನ್ನು, ನಹಿ ಕೀರ್ತಯತಿ, = ನಿಶ್ಚಯವಾಗಿಯೂ 
ಉಚ್ಚರಿಸುವುದಿಲ್ಲ. ಅಪಿತು = ಆದರೆ, ದುರ್ಲಿಂಗಭಗಾಂಕಿತಾನ್‌ = ಅಶ್ಲೀಲವಾದ 
ಲಿಂಗ ಭಗ ಮೊದಲಾದ ಶಬ್ದಗಳಿಂದ ಕೂಡಿದ, ಕುಶಬ್ದಾನ್‌ = ಕೆಟ್ಟಮಾತುಗಳನ್ನು 
ಕೀರ್ತಯತಿ = ಆಡುತ್ತದೆ. ` 
ತವ ಮಂದಿರಮಾರ್ಜನಾದಿಸೇವಾಂ 
ನ ಕರೌ ಮೇ ಕುರುತಃ ಕದಾಪಿ ಭಕ್ಷಾ, | 
ಅಪಿ ತೂರುಗುಣಾರ್ಯ ದುಷ್ಟವಸ್ತು- 
ಗ್ರಹೆಣಾಯ್ಕೆವೆ ಯತೇತೆ ಇಂದಿರೇಶಗ೭॥ 
ಉರುಗುಣಾರ್ಯ - ಉರು = ಉತ್ಸಷ್ಟವಾದ, ಗುಣ = ಗುಣಗಳಿಂದ, ಆರ್ಯ 
= ಪೂಜ್ಮನಾದ, ಹೇ ಇಂದಿರೇಶ! ಇಂದಿರಾರಮಣನಾದ ಪರಮಾತ್ಮನೇ!, ಮೇ = 


Rateat cPuchives 


4 


ಪಾಪಕ್ಕೊಂದು ಚಿಕಿತ್ಸೆ 


ನನ್ನ, ಕರೌ = ಕೈಗಳು, ಕದಾಪಿ = ಯಾವಕಾಲದಲ್ಲಿಯೂ ಸಹ, ತವ ` = ನಿನ್ನ, 
ಮಂದಿರಮಾರ್ಜನಾದಿಸೇವಾಂ - ಮಂದಿರ = ಮಂದಿರದ, ಮಾರ್ಜನ -ಸಾರಿಸುವುದೇ, 
ಆದಿ = ಮೊದಲಾದ, ಸೇವಾಂ = ಹೋಡೋಶೋಪಚಾರರೂಪವಾದ 
ಸೇವಾಕಾರ್ಯವನ್ನು, ನ ಕುರುತಃ = ಮಾಡಿಲ್ಲ. ಅಪಿತು = ಆದರೆ, 
ದುಷ್ಟವಸ್ತುಗ್ರಹಣಾಯ ಏವ - ದುಷ್ಟ = ದೋಷಪೂರಿತವಾದ (ಅಸ್ಪ್ರಶ್ಯವಾದ) ವಸ್ತು 
ವಸ್ತುಗಳನ್ನು, ಗ್ರಹಣಾಯ ಏವ = ತೆಗೆದು ಕೊಳ್ಳಲಿಕ್ಕೇನ ಯತೇತೇ = 
ಪ್ರಯತ್ನಿಸುತ್ತವೆ. 
ಉದರಂ ಮಮ ಧಿಕ್‌ ಶಠಸ್ಯ ವಿಷ್ಣೃರ್ಪಿತ- 
ಪೂತಾನ್ನವಿವರ್ಜಿತಂ ನಿತಾಂತಮ್‌ | 
ಯದಪೂತತರಾಸಮರ್ಪ್ಷಣೀಯಾಧಮ- 
ವೃಂತಾಕಪಲಾಂಡುಪೂರ್ವಭಾಜಃ ||ಆ॥॥ 
ಹೇ ಈಶ! = ಜಗದೊಡೆಯನೇ!, ನಿತಾಂತಂ = ಬಹಳವಾಗಿ, 
ಅಪೂತತರಾಸಮರ್ಪಣೀಯಾಧಮವೃಂತಾಕಪಲಾಂಡುಪೂರ್ವಭಾಜಃ - ಅಪೂತತರ 
= ಅತ್ಯಂತ ಅಪವಿತ್ರವಾದ, ಅಸಮರ್ಪಣೀಯ = ನಿನಗೆ ಸಮರ್ಪಿಸಲು 
ಯೋಗ್ಯವಲ್ಲದ, ಅಧಮ ನಿಕೃಷ್ಟವಾದ, ವೃಂತಾಕ = ಬದನೆಕಾಯಿ, ಪಲಾಂಡು = 
ಈರುಳ್ಳಿಯೇ, ಪೂರ್ವ = ಮುಂತಾದ ನಿಷಿದ್ದ ಆಹಾರವನ್ನು, ಭಾಜಃ = ಸ್ವೀಕರಿಸಿದ, 
ಶಠಸ್ಮ = ಕಪಟಿಯಾದ, ಮಮ = ನನ್ನ ಯತ್‌ = ಯಾವ ಹೊಟ್ಟೆಯು, 
ವಿಷ್ಣ ರ್ಪಿತಪೂತಾನ್ನವಿವರ್ಜಿತಂ = ಬಿಡಲ್ಪಟ್ಟ ಪವಿತ್ರವಾದ 
ನೇವೈದ್ಯಾನ್ನವುಳ್ಳದ್ದಾಗಿದೆಯೋ, ತತ್‌ = ಅಂತಹ, ಉದರಂ = ಹೊಟ್ಟೆಗೆ, ಧಿಕ್‌ = 
ಧಿಕ್ಕಾರವು. 


(९५. ॥ 


ಖಲಜಾರವಧೂಗ್ಯಹಾಣಿ ನಿತ್ಯಂ 
ಚರಣಾಭ್ಯಾಮನುಯಾಮ್ಯಹಂ ತ್ವರಾಭ್ಯಾಮ್‌ | 
ನ ತು ಮಾಧವ ತಾವಕಾಲಯಾಂಶ್ವ 
ಪ್ರತಿಯಾಮೀಶ ಮಹತ್ತಮಾಗ್ರಹೊಃಹಮ್‌ ||| 
ಹೇ ಈಶ! = ಜಗದೊಡೆಯನಾದ, ಮಾಧವ = ಲಕ್ಲ್ಮೀಪತಿಯಾದ ಭಗವಂತನೇ।, 
ಅಹಂ = ನಾನು, ನಿತ್ಯಂ = ಯಾವಾಗಲೂ, ತ್ವರಾಭ್ಯಾಂ = ವೇಗದಿಂದ ಕೂಡಿದ, 
ಚರಣಾಭ್ಯಾಂ = ಕಾಲುಗಳಿಂದ, ಖಲಜಾರವಧೂ - ಗೃಹಾಣಿ-ಖಲ = ದುರ್ಜನರ, 
ಹಾಗೂ, ಜಾರವಧೂ = ವೇಶ್ಯೆಯರ, ಗೃಹಾಣಿ = ನೆಮನೆಗಳಿಗೆ, ಅನುಯಾಮಿ = 


Rancest chives 


ಪಾಪಕ್ಕೊಂದು ಚಿಕಿತ್ಸೆ 


ಹೋಗುತ್ತೇನೆ. ತು - ಆದರೆ, ಮಹತ್ತಮಾಗ್ರಹಃ - ಅತಿಯಾದ ದುರಾಗ್ರಹವುಳ್ಳ, 
ಅಹಂ = ನಾನು, ತಾವಕಾಲಯಾನ್‌ = ನಿನ್ನ ಮಂದಿರಗಳಿಗೆ, ನಚ ಪ್ರತಿಯಾಮಿ = 
ಹೋಗುತ್ತಲೇ ಇಲ್ಲ. 

ಮನ ಏವ ಹರೇಃ ಹರೇಃಖಲೇಂದ್ರಿಯಾಣಾಂ 

ವರಮಿತ್ನಂ ಪ್ರಮಿತಂ ಶ್ರುತಿಸ್ಕೃತಿಭ್ಯಾಮ್‌ | 

ಸುಮನೋಜಯಿನೊಃಖಿಲೇಂದ್ರಿಯಾಣಾಂ 

ಜಯ ಏವೇತಿ ಜನಾನುಭೂತಿರಸ್ಲಿ loll 

ಹೇ ಹರೇ! = ಸಂಸಾರದು:ಖಪರಿಹಾರಕನಾದ ಭಗವಂತನೇ! ಮನಃ ಏವ 

ಮನಸ್ಸೆ ಅಖಿಲೇಂದ್ರಿಯಾಣಾಂ = ಎಲ್ಲ ಇಂದ್ರಿಯಗಳಿ ಗಿಂತಲೂ, ವರಂ, = 
ಶ್ರೇಷ್ಠವಾಗಿದೆ. ಇತ್ವಂ = ಹೀಗೆಂದು, ಶ್ರುತಿಸ್ಕೃತಿಭ್ಯಾಂ = ಶ್ರುತಿ ಹಾಗೂ 
ಸ್ಮೃತಿಪ್ರಮಾಣಗಳಿಂದ, ಪ್ರಮಿತಂ = ನಿಶ್ಚಿತವಾಗಿದೆ. ಸುಮನೋಜಯಿನಃ - ಸು = 
ಚೆನ್ನಾಗಿ, ಮನೋಜಯಿನಃ = ಮನಸ್ಸನ್ನು ಗೆದ್ದವರಿಗೆ, ಅಖಿಲೇಂದ್ರಿಯಾಣಾಂ - 
ಅಖಿಲ = ಎಲ್ಲ, ಇಂದ್ರಿಯಾಣಾಂ = ಇಂದ್ರಿಯಗಳ, ಜಯಃ ಏವ = ಜಯವು 
ಕೈಗೂಡಿದಂತೆಯೇ, ಇತಿ = ಎಂಬುದಾಗಿ, ಜನಾನುಭೂತಿಃ -ಜನ = ಜನರ, 
ಅನುಭೂತಿಃ = ಅನುಭವವು, ಆಸ್ಲಿ = ಇದೆ. - 

ಮನಸಾಚ್ಯುತಕೃಷ್ಣ ತಾದೃಶೇನಾ- 

ಪ್ಯನುಚಿಂತ್ಕೈವ ಭವಂತಮಾತ್ಮಭಕ್ತಾನ್‌ | 

ಭವವಾರಿನಿಧೇಃ ಸುತಾರಯಂತಂ 

'ಭವವಾರ್ಥಿಂ ನಹಿ ತರ್ತುಮಸ್ತಿ ಯತ್ನಃ॥॥೧೧॥| 

ಅಚ್ಚುತ = ನಾಶರಹಿನಾದ, ಕೃಷ್ಣ = ಸಂಸಾರಸಾಗರದಿಂದ ಮೇಲಕ್ಕೆ ಕರ್ಷಣ 

ಮಾಡುವ (ಎಳೆಯುವ) ಭಗವಂತನೇ, ತಾದೃಶೆನಾಪಿ - ಹಿಂದೆ ಹೇಳಿದಂತೆ 
ಪ್ರಧಾನವಾಗಿದ್ದರೂ ಕೂಡ, ಅಂತಹ, ಮನಸಾ = ಮನಸ್ಸಿನಿಂದ, ಆತ್ಮಭಕ್ತಾನ್‌ = 
ಸ್ವಕೀಯಭಕ್ತರನ್ನು, ಭವವಾರಿನಿಧೇಃ = ಸಂಸಾರಸಾಗರದಿಂದ, ಸುತಾರತೆಯಂತಂ = 
ಚೆನ್ನಾಗಿ ದಾಟಿಸುವ, ಭವಂತಂ = ನಿನ್ನನ್ನು, ಅನುಚಿಂತ್ಮ = ಧ್ಯಾನ ಮಾಡಿ, 
ಭವವಾರ್ಧಿಂ - ಭವ = ಸಂಸಾರವೆಂಬ, ವಾರ್ಧಿಂ = ಸಮುದ್ರವನ್ನು, ತರ್ತುಂ = 
ದಾಟಲು, ಯತ್ನಃ = ಪ್ರಯತ್ನವು, ಹಿ = ನಿಶ್ಚಯವಾಗಿಯೂ, ನೈವ ಆಸ್ತಿ -ಇಲ್ಲವೇ - 
ಇಲ್ಲ. . | 


Il 


(२८१८4 2 cHuchives 


6 


ಪಾಪಕ್ಕೊಂದು ಚಿಕೆತ್ಸೆ 


ಮಮ ಪಾಪಚೆಯಸ್ಯ ವಾಸುದೇವಾಂತಕ- 

ಲೋಕಸ್ಥಿತಿರೇವ ಚೇತೃಲಂ ತು | 

ನ ಸುಖೀ ಸದೃಶೋಸ್ಲಿ ಮೇ ತ್ರಿಲೋಕ್ಕಾಂ 

ಫಲಭಾವೇನ ಮಹತ್ತಮೋಸ್ತಿ ಸಿದ್ದಮ್‌  ॥೨॥ 

ಹೇ ವಾಸುದೇವ = ವಾಸುದೇವನೇ!, ಮಮ = ನನ್ನ, ಪಾಪಚಯಸ್ಯ - ಪಾಪ = 

ಪಾಪಗಳ, ಚಯಸ್ಕ = ಸಮೂಹಕ್ಕೆ, ಅಂತಕಲೋಕಸ್ತಿತಿಃ ಏವ - ಅಂತಕ - ಯಮನ, 
ಲೋಕ = ಲೋಕವಾದ ನರಕದಲ್ಲಿ ಸ್ಲಿತಿಃ ಏವ = ವಾಸವೇ, ಫಲಂ ಚೇತ್‌ = 
ಫಲವಾದರೆ, ಮೇ = ನನಗೆ, ಸದೃಶಃ = ಸಮಾನನಾದ, ಸುಖೀ = ಸುಖವಂತನು, 
ತ್ರಿಲೋಕ್ಕಾಂ = ಮೂರು ಲೋಕಗಳಲ್ಲಿ, ನ ಅಸ್ತಿ = ಇಲ್ಲ. ತು = ಆದರೆ, 
ಮಹತ್‌ತಮಃ = ಮಹಾತಮಸ್ಸೇ, ಫಲಭಾವೇನ = ಫಲರೂಪದಿಂದ (ಫಲವಾಗಿ) 
ಸಿದ್ದಂ ಆಸ್ತಿ = ನಿಶ್ಚಿತವಾಗಿದೆ. 


ನ ಸುಖಾನುಭವಾಯ ಪಾಪಕರ್ಮಾ- 

ಣ್ಯಹಮೀಶಾನುದಿತಂ ತನೋಮಿ ಕಿಂತು | 

ಅಘನಾಶಯಶಃಪರೀಕ್ಸಣಾರ್ಥಂ 

ತವ ನಾಮ್ನಾ ಮನುತಾಷಸಿದ್ದ ಏವ  |॥೧೩| 

ಹೇ ಈಶ = ಜಗದೊಡೆಯನೇ!, ಅಹಂ = ನಾನು, ಅನುದಿನಂ = ಪ್ರತಿದಿನವೂ, 

ಪಾಪಕರ್ಮಾಣಿ = ಪಾಪದ ಕೆಲಸಗಳನ್ನು, ಸುಖಾನುಭವಾಯ = ಸುಖದ 
ಅನುಭೋಗಕ್ಕೋಸ್ಕರ, ನ ತನೋಮಿ = ಮಾಡುತ್ತಿಲ್ಲ. ಕಿಂತು = ಆದರೆ, 
ಅನುತಾಪಸಿದ್ದ ಏವ = ಪಶ್ನಾತ್ತಾಪಕ್ಕೆ ಸಿದ್ದನಾಗಿಯೇ, ತವ -ನಿನ್ನ ನಾಮ್ನಾಂ = 
ನಾಮಗಳ, ಅಘುನಾಶಯಶಃಪರೀಕ್ಷಣಾರ್ಥಂ - ಅಘ = ಪಾಪಗಳನ್ನು ನಾಶ 
ನಾಶಪಡಿಸುವಿಕೆಯಿಂದ ಉಂಟಾದ, ಯಶಃ = ಕೀರ್ತಿಯ, ಪರೀಕ್ಷಣಾರ್ಥಂ 
ಪರೀಕ್ಸೆಗೊಸುಗವಾಗಿ, ತನೋಮಿ = ಮಾಡುತ್ತೇನೆ. 

ನಿಜವಾಸರುಷಾ ಪ್ರದಾತುಮಾರ್ತಿಂ 

ಹ್ಯಧಿಕಾಂ ಪಾಪನಿಯಾಮಕಾಸುರೇಭ್ಯಃ | 

ಅಶುಭಾನ್ಯಪಿ ಕಾರಯಾನ್ಮಯಾ ತ್ವಂ 

ರಮಸೇ ಸರ್ವನಿಯಮಾಕೋ ವಿಭಾಸಿ [|೧೪॥| 


Raticat दय 


7 § 


ಪಾಪಕ್ಕೊಂದು ಚಿಕಿತ್ಸೆ 


ಹೇ ಈಶ = ಜಗತ್‌ಸ್ವಾಮಿಯೇ!, ತ್ವಂ = ನೀನು, ನಿಜವಾಸರುಷಾ-ನಿಜ = 

ಸ್ವಕೀಯರಾದ ಅಂದರೆ ನಿನ್ನವರಾದ ಬಿಕ್ತರಲ್ಲಿ, ವಾಸ = 
ವಾಸಮಾಡಿರುವುದರಿಂದಂಟಾದ, ರುಷಾ = ಕೋಪದಿಂದ, ಪಾಪ 
ನಿಯಾಮಕಾಸುರೇಭ್ಯಃ = ಪಾಪನಿಯಾಮಕರಾದ ಅಸುರರಿಗೆ, ಅಧಿಕಾಂ - ಬಹಳವಾದ, 
ಆರ್ತಿಂ = ದುಃಖವನ್ನು ಪ್ರದಾತುಂ = ಕೊಡಲು, ಮಯಾ ನನ್ನಿಂದ, ಅಶುಭಾನಿ 
ಅಪಿ ಕೆಟ್ಟ ಕೆಲಸಗಳನ್ನು ಕೂಡ, ಕಾರಯನ್‌ = ಮಾಡಿಸುತ್ತಾ ರಮಸೇ -ಕ್ರೀಡಿಸುತ್ತಿ. 
ಸರ್ವನಿಯಾಮಕಃ - ಎಲ್ಲರಿಗೂ ನಿಯಮಕನಾಗಿ, ವಿಭಾಸಿ - ಶೋಭಿಸುತ್ತಿ. 

ಯದಿ.ಕೃಷ್ಣ ಕದಾಚನಾಪಿ ಪುಣ್ಯಂ 

ಘಟತೇ ಪಾಪಮಯಸ್ಯ ಮೇಪಿ ತತ್ತು | 

ಪ್ರಬಲಾಘಚೆಯ್ಯರ್ನಿಹನ್ಯತೇ ವಾ 

ದುರಿತಧ್ವಂಸಕೃತಾರ್ಥಮೀಶ ವಾ ಸ್ಯಾತ್‌ ॥೧೫॥ 

ಹೇ ಈಶ! = ಸರ್ವಸ್ವಾಮಿಯಾದ, ಕೃಷ್ಣ = ಕೃಷ್ಣನೇ! ಪಾಪಮಯಸ್ಸ್ಕ 

ಅತಿಪಾಪಿಷ್ಠನಾದ, ಮೇ ಅಪಿ - ನನಗೂ ಕೂಡ, ಕದಾಚನ ಅಪಿ 
ಯಾವಾಗಲಾದರೂ, ಪುಣ್ಯಂ = ಪುಣ್ಯವು ಯದಿಘಟತೇ = ಲಭಿಸಿದರೆ, ತತ್ತು -ಆ 
ಪುಣ್ಯವೇ, ಪ್ರಬಲಾಘಚಯ್ಯೆಃ - ಪ್ರಬಲ = ಪ್ರಬಲವಾದ, ಅಘ = ಪಾಪಗಳ, 
ಚಯ್ಕೆಃ = ಸಮೂಹಗಳಿಂದ, ನಿಹನ್ಯತೇ ವಾ = ನಾಶಗೊಳಿಸಲ್ಪಡುತ್ತದೋ ಏನೋ, 
ವಾ = ಅಥವಾ, ದುರಿತಧ್ವಂಸಕೃತಾರ್ಥಂ = ಕೇವಲ ಪಾಪಪರಿಹಾರದಲ್ಲಿ ಮಾತ್ರ 
ಸಮರ್ಥವು, ಸ್ಕಾತ್‌ = ಆದೀತು. 

ತದಿಹೋಭಯತಶ್ವ ಪುಣ್ಯಮೂರ್ತೇ 

ಸುಕೃತಂ ನೋ ಘಟತೇ ಮನಾಗಪೀಶ | 

 ವದಮೇಪುರತಸ್ತ್ಯವತೀವ ಭೀರೋ- 

ರ್ಭಗವನ್‌ ಕಾಲಭಯಾಹಪಹತರ್ತುಹಾಯಮ್‌ ||| 
ತತ್‌ = ಆದ್ದರಿಂದ, ಹೇ ಪುಣ್ಯಮೂತ್ತೇ ಈಶ = ಪುಣ್ಮಕರವಾದ ಸ್ವರೂಪವುಳ್ವ 
ಜಗತ್ಸಾ ಮಿಯೇ!, ಇಹ = ಈ ಸಂಸಾರದಲ್ಲಿ, ಉಭಯತಶ್ವ = ಎರಡು 
ಕಾರಣಗಳಿಂದಲೂ ಅಂದರೆ ಪುಣ್ಯವೇ ಪಾಪದಿಂದ ನಾಶವಾಗುವ 
ಸಂಭವವಿರುವುದರಿಂದ ಅಥವಾ ಪುಣ್ಯವು ಕೇವಲ ಪಾಪನಾಶಕ್ಕೆ ಕಾರಣವಾಗುವಷ್ಟು 
ಮಾತ್ರ ಅಲ್ಪ ಪ್ರಮಾಣದ್ದಾದೆರಿಂದ, ಸುಕೃತಂ = ಪುಣ್ಯವು, ಮನಾಗಪಿ = ಸ್ವಲ್ಪವೂ 


॥ 


(र 4 4८2१८ 


ಪಾಪಕ್ಕೊಂದು ಚಿಕಿತ್ಸೆ 


ಕೂಡ, ನೋ ಘಟತೇ = ಉಳಿಯುವುದಿಲ್ಲ, ಅತೀವ = ಬಹಳವಾಗಿ, ಭೀರೋಳಃ = 
ಹೆದರಿದ, ಮೇ = ನನಗೆ, ಪುರತಃ = ಮುಂಚಿತವಾಗಿಯೇ, ಬೇಗನೇ, 
 ಕಾಲಭಯಾಪಹರ್ತ್ರಪಾಯಂ- ಕಾಲ -ಯಮನ, ಭಯ = ಭೀತಿಯನ್ನು ಪರಿಹರ್ತು 

= ಪರಿಹರಿಸುವ, ಉಪಾಯಂ = ಉಪಾಯವನ್ನು, ವದ = ಹೇಳು. 

ಅತುಲಂ ನೃಷು ವೈಷ್ಣವಂ ಸುಜನ್ಮಾ- 

ಚ್ಯುತ ದತ್ತಂ ಕೃಪಯಾ ತ್ರಯಾಷ್ಯವಾಪ್ಯ | 

ಕ್ಷಣಜೀವ್ಯಪಿ ಕಲ್ಪಗತ್ತಬುದ್ದ್ಯ್ಯಾ 

ಪಶುಚಂಡಾಲವದೇವ ಸಂಚರಾಮಿ ` ೧೭ 
ಹೇ ಅಚ್ಚುತ = ನಾಶರಹಿತನಾದ ವಿಷ್ಣುವೇ! ತ್ವಯಾ = ನಿನ್ನಿಂದ, ಕೃಪಯಾ = 
ಕೃಪೆಯಿಂದ, ದತ್ತಂ = ಕೊಡಲ್ಪಟ್ಟ ನೃಷು = ಮಾನವರಲ್ಲಿ, ಅತುಲಂ = ಅಸದೃಶವಾದ, 
ವೈಷ್ಣವಂ ಸುಜನ್ಮ = ಪ್ರಶಸ್ತವಾದ ವೈಷ್ಣವಜನ್ಮವನ್ನು, ಅವಾಪ್ಮಾಪಿ = 
ಹೊಂದಿಯೂ ಕೂಡ, ಅಹಂ = ನಾನು, ಕ್ಷಣಜೀವೀ ಅಪಿ = ಅಲ್ಪಾಯುಷಿಯೇ 
ಆಗಿದ್ದರೂ, ಕಲ್ಪಗತ್ವಬುದ್ದಾಾ = 'ಕಲ್ಬ್ಪಾಯುಷಿ' ಎಂಬ ಭ್ರಮೆಯಿಂದ, 
ಪಶುಚಂಡಾಲವತ್‌ ಏವ = ಪಶು ಮತ್ತು ಚಂಡಾಲರಂತೆಯೇ, ಸಂಚರಾಮಿ = 
ತಿರುಗುತ್ತಿದ್ದೇನೆ. 

ನ ತದಸ್ತಿ ಶರೀರಿಣಾಂ ಶತಾಬ್ದಾಯುಷಿ 

ಶಾಸ್ತ್ರಪ್ರಥಿತೇಪಿ ಕಿಂಚಿದೇವ | 

ಭಗವನ್‌ ಖಲು ಸರ್ವರಾತ್ರಿ ಕಾಲೋ 

ಜಲಹೋಮೋಪಮತಾಮುಪೈತಿ ನಾಲಮ್‌ losl 
ಹೇ ಭಗವನ್‌ = ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಹರಿಯೇ!, ಮರ್ತ್ಯಶರೀರಿಣಾಂ 
= ಮರಣಶೀಲವಾದ ಶರೀರವುಳ್ಳ ಮಾನವರಿಗೆ, ಶತಾಬ್ದಾಯುಷಿ = ನೂರು ವರ್ಷಗಳ 
ಆಯುಷ್ಯವು, ಶಾಸ್ತ್ರಪ್ರಧಿತೇಪಿ = ಶಾಸ್ತ್ರದಲ್ಲಿ ಪ್ರಸಿದ್ದವಾಗಿದ್ದರೂ, ಕಿಂಚಿದೇವ = 
ಸ್ವಲ್ಪಮಾತ್ರವೇ ಭವತಿ -ಆಗುತ್ತದೆ. ನ ತದಸ್ತಿ = ಪೂರ್ಣಇರುವುದಿಲ್ಲ. ಸರ್ವರಾತ್ರಿ 
ಕಾಲಃ -ಆಯುಷ್ಯದ ಎಲ್ಲಾ ರಾತ್ರಿಗಳು, ಜಲಹೋಮೋಪಮತಾಂ - ಜಲಹೋಮ 
= ನೀರಿನಲ್ಲಿ ಮಾಡಿದ ಹೋಮದ, ಉಪಮತಾಂ = ಹೋಲಿಕೆಯನ್ನು ಉಪ್ಯೆತಿ 

- ಖಲು.= ಹೊಂದುತ್ತದಷ್ಟೆ ನ ಅಲಂ = ಸಾರ್ಥಕವಲ್ಲ. | 


Raneast 477 १९१८८१२ 


9 


ಪಾಪಕ್ಕೊಂದು ಚಿಕಿತ್ಸೆ 


ದ್ವಿದಶಾಬ್ದಯುಗಂ ದಿವಾಪಿ ಪೂರ್ಮೋ 
ತ್ರರಮೀಶ ಸ್ಥವಿರತ್ವಶೈಶವಾಭ್ಯಾಮ್‌ | 
ಸಮಯಂ ಪ್ರಣಯಾಮಿ ಸರ್ವರೋಗ್ಯ:ಃ 
ಬಹುಲೀಲಾಭಿರಪಿ ಪ್ರಮೂಢಬುದ್ದ್ಯಾ 76|| 
ಈಶ = ಸರ್ವಸ್ವಾಮಿಯೇ! ದಿವಾಪಿ = ಆಯುಷ್ಮದ ಹಗಲಿನಲ್ಲಿಯೂ, 
ಪೂರ್ಮೋತ್ತರಂ = ಮೊದಲಿನ ಮತ್ತು ಕೊನೆಯ, ದ್ವಿದಶಾಬ್ದ ಯುಗಂ = 
ಇಪ್ಪತ್ತಿಪ್ಪತ್ತು ವರ್ಷಗಳೆಂಬ, ಸಮಯಂ - ಸಮಯವನ್ನು, ಸ್ಥವಿರತ್ವ ಶೈಶವಾಭ್ಕಾಂ 
= ಮುಪ್ಪು ಮತ್ತು ಬಾಲ್ಕಗಳಿಂದ, ಸರ್ವರೋಗೈಃ = ಎಲ್ಲ ರೋಗಗಳಿಂದ, 
ಪ್ರಮೂಢಬುದ್ದ್ಯಾ = ಅತಿಯಾದ ಮೂಢಬುದ್ದಿಯಿಂದ, ಬಹು ಲೀಲಾಭಿರಪಿ = 
ಬಹಳವಾದ ಆಟಗಳಿಂದಲೂ ಪ್ರಣಯಾಮಿ = ಕಳೆಯುತ್ತೇನೆ. 

ಪರಿಶೇಷಿತ ಈಶ ಮಧ್ಯಕಾಲಃ 

ಸುಕೃತೇ ಭಾರತಭೂತಲೇ ವರಿಷ್ಠಃ | 

ಯದಿಹಾಪಿ ಸದೈವ ಪಾಪಚಿತ್ತೇ 

ಮಯಿ ಪಶ್ವಂತ್ಯಜಯೋಶ್ವ ಕೋ ವಿಶೇಷಃ 20|| 
ಹೇ ಈಶ = ಜಗದೊಡೆಯನೇ!, ಸುಕೃತೇ = ಪುಣ್ಕಕರವಾದ, ಭಾರತಭೂತಲೇ = 
ಭಾರತಭೂಮಿಯಲ್ಲಿ, ಪರಿಶೇಷಿತಃ = ಉಳಿದಿರುವ, ಮಧ್ಯಕಾಲಃ = ಮಧ್ಯದ 
ತಾರುಣ್ಯದ ವಯಸ್ಸು, ವರಿಷ್ಠಃ = ಸಾಧನೆಗೆ ಅತ್ಯಂತ ಶ್ರೇಷ್ಠವಾದುದು. ತದಿಹಾಪಿ 
= ಅಂತಹ ಸಾಧನೆಗೆ ಯೋಗ್ಯವಾದ ವಯಸ್ಸಿನಲ್ಲಿಯೂ, ಸದೈವ = ಯಾವಾಗಲೂ, 
ಪಾಪಚಿತ್ತೇ = ಪಾಪದಲ್ಲಿಯೇ ಮನಸ್ಸಿಟ್ಟಿರುವ ಮಯಿ = ನನ್ನಲ್ಲಿ 


= 22 


ಇಹ ಭಾರತಭೂತಲೇಣತಿಪುಣ್ಯೇ 

ದ್ರವಿಣಸ್ತೀಸುತಪೂರ್ವಕೇಷು ಮಾಯಾಮ್‌ | 

ಅಲಮೇಕದಿನಂ ವಿಮುಚ್ಯ ವಾ ಮೇ . 

ತವ ಪಾದಾಬ್ದರತಿಂ ಪ್ರದೇಹಿ ದೇವ ॥೨೧॥| 
ಹೇ ದೇವ = ಕ್ರೀಡಾದಿಗುಣವಿಶಿಷ್ಟನಾದ. ಬಗವಂತನೇ!, ಅತಿಪುಣ್ಮೇ = 
ಅತ್ಯಂತಪುಣ್ಯಪ್ರದವಾದ, ಭಾರತಭೂತಲೇ = ಈ ಭಾರತ'ಭೂಮಿಯಲ್ಲಿ, ಇಹ - 


Ratest Auchives 


10 


 , ಪಾಪಕ್ಕೊಂದು ಚಿಕಿತ್ಸೆ 


I 


ಈ ವೈಷ್ಣವಜನ್ಮದಲ್ಲಿ ದ್ರವಿಣಸ್ತೀಸುತಪೂರ್ವಕೇಷು-ದ್ರವಿಣ = ಹಣವು, ಸ್ತೀ 
ಸ್ತ್ರೀಯರು, ಸುತ = ಮಕ್ಕಳು, ಪೂರ್ವಕೇಷು = ಮೊದಲಾದುದರಲ್ಲಿ, ಮೇ = 
ನನಗಿರುವ, ಮಾಯಾಂ = ವ್ಯಾಮೋಹವನ್ನು, ಏಕದಿನಂ ವಾ = ಒಂದು ದಿನದ 
ಮಟ್ಟಿಗಾದರೂ ಅಲಂ = ಪೂರ್ತಿಯಾಗಿ ವಿಮುಚ್ಯ = ಬಿಡಿಸಿ, ತವ = ನಿನ್ನ 
ಪಾದಾಬ್ದರತಿಂ = ಪಾದಕಮಲಗಳಲ್ಲಿ ಆಸಕ್ತಿಯನ್ನು, ಪ್ರದೇಹಿ = ಕೊಡು." 


ರಮಯಾಷ್ಯಗಣಯ್ಯವಸ್ತುಜಾತಂ 
ದ್ವಿವಿಧಂ ಪ್ರಾಹುರಮಂದಬುದ್ದಿಭಾಜಃ | 
ತವ ಸದ್ದುಣಜಾತಮೇಕಮನ್ಯ- 
ನ್ಮಮ ದುರ್ವಾರದುರಂತಪಾಪಜಾತಮ್‌  ||99| ` 
ಹೇ ದೇವ = ಕ್ರೀಡಾದಿಗುಣವಿಶಿಷ್ಟನಾದ ಭಗವಂತನೇ! ಅಮಂದಬುದ್ದಿಭಾಜ 
= ಜ್ಞಾನಿವರೇಣ್ಮರು, ರಮಯಾ ಅಪಿ = ಲಕ್ಷ್ಮೀದೇವಿಯಿಂದಲೂ, 


ಅಗಣೇಯವಸ್ತುಜಾತಂ - ಅಗಣೇಯ = ಎಣಿಸಲು ಶಕ್ಕವಲ್ಲದ, ವಸ್ತು = , 
ಪದಾರ್ಥಗಳ, ಜಾತಂ -ಸಮೂಹವನ್ನು ದ್ವಿವಿಧಂ -ಎರಡು ವಿಧವೆಂದು, ಪ್ರಾಹುಃ 
= ಹೇಳುತ್ತಾರೆ. ಏಕಂ = ಒಂದು, ತವ -ನಿನ್ನ ಸದ್ದುಣಜಾತಂ = ಕಲ್ಮಾಣಗುಣಗಳ 
ಸಮೂಹವು. ಅನ್ನತ್‌ ` = ಮತ್ತೊಂದು, ಮಮ = ನೆನ್ನ 
ದುರ್ವಾದುರಂತದೋಷಜಾತಂ - ದುರ್ವಾರ = ಪರಿಹರಿಸಲು ಅಶಕ್ಕವಾದ, ದುರಂತ 
= ಕೆಟ್ಟಪರಿಣಾಮಕ್ಕೆ ಕಾರಣವಾದ, ದೋಷ = ಅಪರಾಧಗಳ, ಜಾತಂ = ಸಮೂಹವು. 
ಅತಿಸೌಖ್ಯಕರಾಣ್ಯಲಂ ಪರಸ್ತಾತ್‌ 
ನ ಹಿ ಕಿಂಚಿತ್‌ ಶ್ರಮಸಾಧ್ಯಸಾಧನಾನಿ | 
 ಪ್ರಮಭೀರುರಹಂ ತ್ಯಜನ್ಸ್ಪರತ್ರಾ- 
ಮಿತಶೋಕಾನುಭವೀ ಕಥಂ ಭವಾಮಿ 1೨೩] 
. ` . ಪರಸ್ತಾತ್‌ = ಪರಲೋಕದಲ್ಲಿ, ಅಲಂ "ಚೆನ್ನಾಗಿ, ಅತಿಸೌಖ್ಯ- ಕರಾಣಿ 
ಅತಿಶಯ ಸೌಖ್ಯವನ್ನುಂಟುಮಾಡುವ, ಕಿಂಚಿತ್‌ ಪ್ರಮಸಾಧ್ಯ್ಮಸಾಧನಾನಿ = ಕೇವಲ 
ಅಲ್ಪಶ್ರಮದಿಂದ ಮಾಡಬಹುದಾದ ಕರ್ಮಗಳನ್ನು ಶ್ರಮಭೀರು: = ಶ್ರಮಕ್ಕೆ 
ಹೆದರಿದ, ಅಹಂ = ನಾನು, ತೃಜನ್‌ = ಬಿಟ್ಟವನಾಗಿ, ಪರತ್ರ = ಪರಲೋಕದಲ್ಲಿ 
ಅಮಿತಶೋಕಾನುಭವೀ = ಬಹಳವಾದ ದುಃಖವನ್ನುಭವಿಸುವವನು, ಕಥಂ ಹಿ ನ 
ಭವಾಮಿ = ಹೇಗೆ ತಾನೆ ಆಗುವುದಿಲ್ಲ 


Ranest Anckhives 


11 


ಪಾಪಕ್ಕೊಂದು धद 


ಭುವಿ ಯದ್ಯಪಿ ಪಾಪಿನೋ ವಸಂತಿ 
ಶ್ರಮಭಾಜಃ ಪುರುಷಾಸ್ತಥಾಪಿ ಕೊಆಪಿ | 
ಮಮ ಪಾಪಸಮಾನಪಾಪಕರ್ತಾ 
ಪುರುಷೋ ನಾಸ್ತಿ ಹಿ ನಾಸ್ತಿ ನಾಸ್ತಿ ನಾಸಿ 29 
ಬುವಿ = ಭೂಲೋಕದಲ್ಲಿ, ಪಾಪಿನಃ = ಪಾಪಿಗಳು, ಶ್ರಮಭಾಜಃ = 
ಶ್ರಮಪಡುತ್ತಿರುವ, ಪುರುಷಾಃ = ಪುರುಷರೂ ಯದ್ಮಪಿ ವಸಂತಿ = ಇರುವುದೇನೋ 
ನಿಜ. ತಥಾಪಿ = ಆದರೂ, ಮಮ = ನನ್ನ ಪಾಪಸಮಾನ- ಪಾಪಕರ್ತಾ = ಪಾಪಕ್ಕೆ 
ಸಮಾನವಾದ ಪಾಪ ಮಾಡಿದ, ಕೊಆಪಿ ಪುರುಷಃ = ಯಾವ ಪುರುಷನೂ ಕೂಡ 
ನಾಸ್ತಿ = ಇಲ್ಲ. ನಾಸ್ತಿ = ಇಲ್ಲ. ನಾಸ್ತಿ = ಇಲ್ಲ. ಹಿ = छु, 
ನತಯೋ ನ ಕೃತಾಃ ಪ್ರದಕ್ಷಿಣಾಶ್ವ 
>>, ०३.3९७. ಧ್ರುವಮಂತರೇಣ ದಂಭಃ | 
ನ ಗುರುಃ ಪರಿಸೇವಿತಃ ಸುಭಕ್ತ್ಯಾ 
ಶುಭಶಾಸ್ತ್ರಶ್ರವಣಂ ಕಥಂ ತತಃ ಸ್ಯಾತ್‌ ||೨೫॥| 
ದಂಭಂ ಅಂತರೈವ = ಕಪಟವಿಲ್ಲದೇ, ಧ್ರುವಂ = ನಿಶ್ಚಯವಾಗಿ, ನತೆಯಃ = 
ನಮಸ್ಕಾರಗಳು, ನ ಕೃತಾಃ = ಮಾಡಲ್ಪಟ್ಟಿಲ್ಲ. ಪ್ರದಕ್ಷಿಣಾಶ್ನ = ಪ್ರದಕ್ಷಿಣೆಗಳು, ನ 
ಕೃತಾಃ = ಮಾಡಲ್ಪಟ್ಟೆಲ್ಲ. ಸುತ್ತಯೋಪಿ = ದೇವತಾಸ್ತುತಿಗಳೂ, ನ ಕೃತಾಃ = 
ಮಾಡಲ್ಪಟ್ಟಿಲ್ಲ. ಸುಭಕ್ತ್ಯಾ = ನಿಷ್ಕಪಟವಾದ ಭಕ್ತಿಯಿಂದ, ಗುರುಃ = ಗುರುವು, ನ 
ಪರಿಸೇವಿತಃ = ಸೇವಿಸಲ್ಪಟ್ಟಿಲ್ಲ. ತತಃ = ಆದ್ದರಿಂದ ಶುಭಶಾಸ್ತ್ರಶ್ರವಣಂ = 
ಸಚ್ಛಾಸ್ತ್ರಶ್ರವಣವು, ಕಥಂ ಸ್ಕಾತ್‌ = ಹೇಗಾದೀತು? 
ವಚನೈರ್ಬಹುಭಿರ್ಮುಕುಂದ ಕಿಂತೇ 
ಶೃಣು ಮೇ ಬೀಜವಚೋ ವದಾಮಿ ತುಭ್ಯಮ್‌ | 
ಭುವನತ್ರಯ -ಸಂಸ್ಲಿತಾನಿ ಯಾನೀ- 
` ಶ್ವರ ಪಾಪಾನಿ ವಸಂತಿ ಮಯ್ಯಯೋಗ್ಯೇ 2६|| 
ಹೇ ಮುಕುಂದ = ಮೋಕ್ಷಪ್ರದನಾದ ವಿಷ್ಣುವೇ!, ತೇ -ನಿನಗೆ, ಬಹುಭಿಃವಚನೈಃ 
ಕಿಂ = ಬಹಳ ಮಾತುಗಳಿಂದ ತಿಳಿಸುವ ಅಗತ್ಯವೇನು? ತುಭ್ಯಂ ನಿನಗೆ ಮೇ = 
`, ವನ್ನ ಬೀಜವಚಃ = ಸಾರಭೂತವಾದ ಒಂದು ಮಾತನ್ನು, ವದಾಮಿ = ಹೇಳುತ್ತೇನೆ. 
ಶೃಣು = ಕೇಳು. ಹೇ ಈಶ್ವರ = ಸಮರ್ಥನಾದ ವಿಷ್ಣುವೇ!, ಯಾನಿ ಪಾಪಾನಿ = 
ಯಾವ ಯಾವ ಪಾಪಗಳು, ಭುವನತ್ರಯಸಂಸ್ಥಿತಾನಿ = ಮೂರು. ಲೋಕದಲ್ಲಿ 


Ranedst Hichives 


12 


ಪಾಪಕ್ಕೊಂದು ಚಿಕಿತ್ಸೆ 


ನೆಲೆಸಿವೆಯೋ, ತಾನಿ = ಅವೆಲ್ಲವೂ, ಅಯೋಗ್ಯೇ = ಅಯೋಗ್ಕನಾದ, ಮಯಿ = 
ನನ್ನಲ್ಲಿ, ವಸಂತಿ = ನೆಲೆಗೊಂಡಿವೆ. 

ಪ್ರಕೃತೈಸ್ತದಘವ್ರ ಜಾತ್ರಮುಕ್ತಿ- 

ರ್ನ ಭವೇತ್ಸೈರಪಿ ತೇ ದಯಾಂ ವಿನಾದ್ಯ | 

ಕರುಣಾಂ ಕುರು ಮಯ್ಯತೋ ದಯಾಲೋ 

ನತಯಸ್ನೇ ಕಮಲೇಶ ಸಂತ್ವನಂತಾ: |೨೭| 

ದಯಾಲೋ = ದಯಾಮಯನಾದ, ಕಮಲೇಶ = ಲಕ್ಷ್ಮೀಪತಿಯಾದ 

ಪರಮಾತ್ಮನೇ! ಅದ್ಯ = ಈಗ, ತೇ = ನಿನ್ನ ದಯಾಂ ವಿನಾ = ದಯೆಯಿಲ್ಲದೇ, 
ಕೈರಿ = ಯಾವ ಉಪಾಯಗಳಿಂದಲೂ, ಪ್ರಕೃತೈತದಘವ್ರಜಾತ್‌ - ಪ್ರಕೃತ = 
ಪ್ರಕೃತವಾದ, ಏತತ್‌ = ಈ, ಆಘ = ಪಾಪಗಳ, ವ್ರಜಾತ್‌ = ಸಮೂಹದಿಂದ, 
ಪ್ರಮುಕ್ತಿಃ: = ಬಿಡುಗಡೆಯು, ನ ಭವೇತ್‌ = ಆಗಲಾರದು. ಅತಃ = ಆದ್ದರಿಂದ, 
ಮಯಿ = ನನ್ನಲ್ಲಿ, ಕರುಣಾಂ = ದಯೆಯನ್ನು ಕುರು = ಮಾಡು. ತೇ = ನಿನಗೆ, 
ಅನಂತಾಃ = ಅಪರಿಮಿತವಾದ, .ನತಯಃ = ನಮನಗಳು, ಸಂತು = ಇರಲಿ. 

ವಿಜಯೀಂದ್ರ ಯತೀಶ್ವರೋ ವ್ಯತಾನೀತ್‌ 

ಸ್ತುತಿಮೇತಾಂ ದುರಿತಾಪಹಾಂ ಮುರಾರೆಃ | 

ಪರಮಾದರತಃ ಸದಾ ಪಠೇದ್ಯೋ ನಿಖಿಲೈಃ 

ಪಾಪಚಯ್ಯರ್ಭವೇತ್ಸ ಮುಕ್ತಃ Sell 

ವಿಜಯೀಂದ್ರಯತೀಶ್ವರಃ = ಶ್ರೀ ವಿಜಯೀಂದ್ರತೀರ್ಥರೆಂಬ ಯತಿವರೇಣ್ಯರು, 

ಏತಾಂ = ಈ, ದುರಿತಾಪಹಾಂ = ಪಾಪಪರಿಹಾರಕವಾದ, ಮುರಾರೇಃ = ಶ್ರೀಕೃಷ್ಣನ, 
ಸ್ತುತಿಂ = ಸ್ತೋತ್ರವನ್ನು ವ್ಯತಾನೀತ್‌ = ಮಾಡಿದರು. ಯಃ = ಯಾರು, ಸದಾ = 
ಯಾವಾಗಲೂ, ಪರಮಾದರತಃ = ಅತ್ಯಂತ ಭಕ್ತಿಯಿಂದ, ಪಠೇತ್‌ = ಪಠಿಸುವರೋ, 
ಸಃ = ಅವರು, ನಿಖಿಲೈಃ = ಎಲ್ಲ, ಪಾಪಚಯ್ಯೆಃ = ಪಾಪಸಮೂಹಗಳಿಂದ, ಮುಕ್ತಃ 
= ರಹಿತರು, ಭವೇತ್‌ = ಆಗುವರು. 


ಇತಿಶ್ರೀ ವಿಜಯೀಂದ್ರಯತೀಶ್ವರ ಪ್ರಣೀತಂ ಪಾಪವಿಮೋಚನ ಸ್ತೋತ್ರಂ 
ಸಂಪೂರ್ಣಮ್‌ 
ಶ್ರೀ ಕೃಷ್ಣಾರ್ಪಣಮಸ್ಸ್ತು 
ಹ क ತ ಹ 


Ratccat 3 


13 


ಪಾಪಕ್ಕೊಂದು ಚಿಕಿತ್ಸೆ 


ಶ್ರೀಪ್ರಾಣನಾಥಾಯ ರಾಮಚಂದ್ರಾಯ ನಮಃ 


ಪಾಪಕ್ಕೊಂದು ಚಿಕಿತ್ಸೆ 
(ಶ್ರೀಶ್ರೀ ವಿಜಯೀಂದ್ರತೀರ್ಥಗುರುಸಾರ್ವಬೌಮರ 
ಪಾಪವಿಮೋಚನಸ್ತೋತ್ರದ ಕನ್ನಡಾನುವಾದ) 


ಹರಿ ಹೇಳುತ್ತಾನೆ :- ಮಕ್ಕಳೇ! ಸರಿಯಾಗಿ ಓದಿ 

ದೇವರು ಕಟ್ಟಿದ ಶಾಲೆ ಈ ಭೂಮಿ. ಈ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳು 
ನಾವು. ಇಲ್ಲಿ ಗುರುಗಳೂ ಇದ್ದಾರೆ. ಶಿಷ್ಠರೂ ಇದ್ದಾರೆ. ಇವರಿಗೆ ಬೇಕಾದ 
ಗ್ರಂಥಾಲಯವಿದೆ. ಇವರಿಗೆಲ್ಲ ಬಿಸಿಊಟದ ವ್ಯವಸ್ಥೆ ಹೊತ್ತು ಹೊತ್ತಿಗೆ ಸರಿಯಾಗಿ 
ಭೂನಾಮಕ ಲಕುಮಿ ನಿರ್ವಹಿಸುತ್ತಿದ್ದಾಳೆ. ವಿದ್ಯಾರ್ಥಿಗಳಲ್ಲಿ ಒಳ್ಳೆಯವರು 
ಕೆಟ್ಟವರೂ ಇದ್ದಂತೆ. ಅಧ್ಯಾಪಕರಲ್ಲಿಯೂ ಇದ್ದಾರೆ. ಇವೆಲ್ಲವನ್ನು ನಿರ್ವಹಿಸುವ 
ಪ್ರಾಂಶುಪಾಲರು ವಾಯು ದೇವರಾದರೆ ; ವಿದ್ಮಾರ್ಥಿಪಾಲಕ (ವಾರ್ಡನ್‌) 
ರುದ್ರದೇವರು. ಸಂಸ್ಥೆಯ ಅಧ್ಯಕ್ಷ ಪುಂಡರೀಕಾಕ್ಷ. ಮಕ್ಕಳಿಗೆ ಬುದ್ದಿ ಕೊಡುವವಳು 
ಭಾರತೀ, ಸ್ಮರಣೆ ನೀಡುವವ ಬ್ರಹ್ಮ, ಮನನ-ಶ್ರವಣ ಮಾಡಿಸುವವ ಶೇಷ, 
ಆರೋಗ್ಯ ತಪಾಸಕ ಗರುಡ, ವಸ್ತ್ರ-ಧಾನ್ಯ್ಕಗಳ ದಾನಿ ಇಂದ್ರ. ಹೊತ್ತು ಹೊತ್ತಿಗೆ 
ನೀರು ಸರಬರಾಜು ಮಾಡುವವ ವರುಣ. ಪಾಚಕ ಅಗ್ನಿ, ಬೆಳಕಿನ ವ್ಯವಸ್ಥೆ ಸೂರ್ಯ. 
ಅಪರಾಧ ನಿರ್ವಾಹಕ ಯಮ. ಹೊಸ ವಿದ್ಮಾರ್ಥಿಗಳ ಸೃಷ್ಟಿಕರ್ತ ಚಂದ್ರ-ಮನ್ಮಥ. 
ಶಬ್ದ ನಿರ್ವಾಹಕ ಗಣಪತಿ. ಹೀಗೆ ಹರಿಯು ತನ್ನ ಭೃತ್ಯರ ತಂಡವನ್ನು ಕಟ್ಟಿಕೊಂಡು 
ಸಾಧನೆ ಮಾಡಿಸಲು ನಮ್ಮನ್ನು ಕರೆತಂದಿದ್ದಾನೆ.' 
ವೇದವ್ಮಾಸಸ್ವರೂಪದಿಂದ ಶೈಕ್ಷಣಿಕ ಪಠ್ಯಪುಸ್ತಗಳನ್ನೆಲ್ಲ ಸ್ವಯಂ ರಚಿಸುವ ಮೂಲಕ 
ಈ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡುತ್ತಾ ಆವಾಗವಾಗ ಪರೀಕ್ಷೆ 
ಮಾಡುತ್ತಾನೆ. ಇವನ ಪರೀಕ್ಷೆಗೆ ಸಿದ್ಧರಿರಬೇಕು. ಕೆಲವೊಮ್ಮೆ ಸುಖಕೊಟ್ಟು 
ಪರೀಕ್ಷಿಸಿದರೆ ಕೆಲವೊಮ್ಮೆ ದುಃಖಕೊಟ್ಟು ಪರೀಕ್ಷಿಸುತ್ತಾನೆ. ಈ ಪರೀಕ್ಸೆಯಲ್ಲಿ 
ಉತ್ಲೀರ್ಣರಾಗುವವರು ಕೆಲವರು. ಅನುತ್ತೀರ್ಣರಾಗುವವರು ಕೆಲವರು. 
ಅನುತ್ತೀರ್ಣರಾದವರಿಗೆ ಒಂದು ಸಂಸ್ಥೆಯಿದೆ. ಉತ್ತೀರ್ಣರಾದವರಿಗೂ ಒಂದು 


(२८१ 42 Auchives 


14 


ಪಾಪಕ್ಕೊಂದು ಚಿಕಿತ್ಸೆ 


ಸಂಸ್ಥೆ ಇದೆ. ಅದನ್ನು ಸ್ವರ್ಗ-ನರಕ ಅಥವಾ ಅಂಧತಮಸ್ಸು-ಅಪವರ್ಗ ಎಂದು 
ಕರೆಯಬಹುದು. | | 

ಈ ಪಾಠಶಾಲೆಯಲ್ಲಿ ಗುಂಡಾಗಿರಿ ಮಾಡುವ ಹುಡುಗರೂ ಇದ್ದಾರೆ. ವಿನೀತರಾಗಿ 
ಓದುವವರೂ ಇದ್ದಾರೆ. ಇನ್ನು ಕೆಲವರು ಗುಂಡಾಗಿರಿ ಮಾಡಬೇಕೋ ಓದಬೇಕೋ 
ಎಂದು ಗೊಂದಲದಲ್ಲಿರುವ ಸಾಧಾರಣ ಸಜ್ಞನರಿದ್ದಾರೆ. ಒಂದೊಂದು ತಂಡದಲ್ಲಿ 
ಗುರುಕುಲಕ್ಕೆ ಕೆಲವೊಮ್ಮೆ ಒಳ್ಳೆಯ ವಿದ್ಮಾರ್ಥಿಗಳು ಹೆಚ್ಚು ಸೇರುತ್ತಾರೆ. ಕೆಲವೊಮ್ಮೆ 
ಕೆಟ್ಟ ವಿದ್ಯಾರ್ಥಿಗಳು ಸೇರುತ್ತಾರೆ. ಪೂರ್ಣ ಒಳ್ಳೆಯವರೂ ಅಲ್ಲದಂತೆ ಪೂರ್ಣ 
ಕೆಟ್ಟವರೂ ಅಲ್ಲದಂತೆ ಇರುವ ವಿದ್ಮಾರ್ಥಿಗಳೂ ಎರಡೂ ತಂಡದಲ್ಲಿರುತ್ತಾರೆ. ಈ 
ಕಲಿಯುಗದಲ್ಲಿ ಬರುವ ತಂಡಗಳೂ ಬಹುತೇಕ ಮೂರನೇ ಸ್ವರದ್ದು. ಇಂತಹವರಿಗೆ 
ಹೇಗೆ ನಡೆದುಕೊಳ್ಳಬೇಕೆಂಬ ಶಿಕ್ಷಣದ ಅಗತ್ಮ ಬಹಳವಿದೆ. ಈ ಗುಂಪಿಗೆ ಸೇರಿದ 
ನಮ್ಮಂಥವರಿಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಇದ್ದರೆ ದುಷ್ಟ ವಿದ್ಯಾರ್ಥಿಗಳ 
ಸಹವಾಸದಿಂದ ಆತ್ಮವಂಚನೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. 

ಮಗನನ್ನು ತಂದೆ ಫೀಸ್‌ ಕೊಟ್ಟು, ವಸ್ತ್ಯ, ಊಟ ಕೊಟ್ಟು ಒಳ್ಳೆಯ ಗಾಳಿ- 
ಬೆಳಕಿನ ಶಾಲೆಗೆ ಸೇರಿಸಿ ಉನ್ನತ ಮಟ್ಟದ ವ್ಥಾಸಂಗಕ್ಕೆ ಬೇಕಾದ ಎಲ್ಲ ವಿಧದ" 
ಗುರುಗಳನ್ನು ಸ್ನೇಹಿತರನ್ನು ಕಲ್ಪಿಸಿಕೊಟ್ಟಿದ್ದರೂ ಇದನ್ನು. ಅರ್ಥೈಸಿಕೊಳ್ಳದೆ 
ಬಾಲಂಗೋಚಿಯಂತ ಮನಸ್ಸಿನ ಹುಡುಗರ ಒಡನಾಟದಿಂದ ಹಾಳಾದರೆ; ತಂದೆ 
ಕೊಟ್ಟ ಸಾಧನ ಸಾಮಗ್ರಿಗಳೆಲ್ಲವೂ ವೃರ್ಥ. ಹಾಗೇ ದೇವರು ಈ ಭೂಮಿ ಎಂಬ 
ಪಾಠಶಾಲೆಯಲ್ಲಿ ಸಾಧನೆಗೆ ಉಪಯುಕ್ತ್ಷಗಳಾದ ನೂರಾರು ಭೋಗಸಾಮಗ್ರಿಗಳನ್ನು 
ಕೊಟ್ಟಿದ್ದಾನೆ. ಇದನ್ನು ದುರುಪಯೋಗ ಪಡಿಸಿಕೊಂಡಲ್ಲಿ; ಇದು ತಂದೆಗೆ ಎಸಗಿದ 
ದ್ರೋಹ ಎನಿಸುತ್ತದೆ. ಮಹಾಪಾಪ ಬಂದು ಅನರ್ಥಕ್ಕೀಡಾಗುತ್ತೇವೆ. ಇದನ್ನು ಅರ್ಥ 
ಮಾಡಿಕೊಂಡು ಇಷ್ಟು ದಿನ ಮಾಡಿದ ಪಾಪಕ್ಕೆ ಮರುಗಿ ಹರಿ ಬಳಿ ಕ್ಷಮೆ ಯಾಚಿಸಿ 
ಮುಂದೇನೆಂದು ಯೋಚಿಸಿರೆಂದು, ಸೂಚಿಸಲು ಬೌತಿಕ ವಿಜ್ಞಾನ 5 ವೈದಿಕ 
ವಿಜ್ಞಾನಗಳಲ್ಲಿ ಸವ್ಮಸಾಚಿಗಳೆನಿಸಿದ ಶ್ರೀ ಶ್ರೀ ವಿಜಯೀಂದ್ರತೀರ್ಥರು ಪಾಪ 
ವಿಮೋಚನ ಎಂಬ ಸ್ತೋತ್ರವನ್ನು ಸಕಲ ಸಾಧಕರಿಗೆ ಕವಿ ಮಾತಿನಂತೆ ಪ್ರಸ್ತುತ 
ಪಡಿಸುತ್ತಿದ್ದಾರೆ. 


` (२१.९८ .॥ 2 chives 


15 


। ಪಾಪಕ್ಕೊಂದು ಚಿಕಿತ್ಸೆ 
ಪರಪಮಪಾಖಿ ನಾನು 


ಸುಕೃತಂ ತಿಲಮಾತ್ರತುಲ್ಯಮೀಶ' 

ಕ್ರಿಯತೇ ನೈವ ಮಯ್ಕೆಕವತ್ಸರೇಪಿ | 

ಅಪಿ ತು ಕ್ರಿಯತೇ ಸದಾಘಪೂಗಃ 

ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ ||| 


ಒಂದು ವರ್ಷಕ್ಕೆ ಎಳ್ಳಿಗೆ ಸಮಾನವಾದ ಕಿಂಚಿತ್ತೂ ಪು ್ಯವನ್ನು 
ಮಾಡೆವು. ಆದರೆಪ್ರತಿಯಾಮದಲ್ಲಿಯೂ ರಾಶಿ ರಾಶಿ ಪಾಪಸಂಗ್ರಹಣೆ 
ಈ ಇಂದ್ರಿಯಗಳ ಮೂಲಕ ನಡೆಯುತ್ತಿದೆ. 

ಒಂದು ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಯ ಕೊಡದಿದ್ದರೆ ನರಕದಲ್ಲಿ ರಕ್ತದ 
ಮಡುವಿನಲ್ಲಿ ಮುಳುಗಿಸುತ್ತಾರೆ. ಹೀಗಿರಲು ನಮ್ಮಿಂದ ಎಷ್ಟು 
 ಸೂರ್ಯೋದಯಗಳು ತಪ್ಪಿವೆ? ಹಾಗಾದರೆ ಎಷ್ಟುಕಾಲ ಇಂತಹ ಶಿಕ್ಷೆ? ಒಂದು 
ಇರುವೆಯನ್ನು ಕೊಂದರೆ ಸಾವಿರ ವರ್ಷ ನರಕವಿದೆ ಎಂದ ಬಳಿಕ ಎಷ್ಟೆಲ್ಲ ಜೀವಹಾನಿ 
ನಮ್ಮಿಂದ ಕ್ಷಣಕ್ಷಣಕ್ಕೆ ನಡೆಯುತ್ತಿರುತ್ತದೆ. ಇದಕ್ಕಿರುವ ಶಿಕೆಗಳು ಕಾಲಾವಧಿ 
ಎಷ್ಟು? ಹೀಗೆ ಗಣಿಸಿ ಗುಣಿಸಿದರೆ ಹರಿಯೇ ಬೆರಗಾಗುವಷ್ಟು ಪಾಪಗಳನ್ನು ಜೀವ 
ಮಾಡುತ್ತಿದ್ದಾನೆ. ಹ 

ತಿನ್ನಬಾರದ್ದನ್ನು ತಿಂದು ಮಾಡಬಾರದ್ದನ್ನು ಮಾಡಿ ವೈದ್ಯರ ಬಳಿ ಹೋದರೆ 
ವೈದ್ಯರು ಅವನ ರಕ್ತ ಮೂತ್ರ ಎಲ್ಲ ಪರಿಶೋಧಿಸುತ್ತಾರೆ. ಅದರಲ್ಲಿ ಸಕ್ಕರೆ 
ಕಾಯಿಲೆ, ಹೃದಯರೋಗ, ಕ್ಯಾನ್ಸರ್‌, ಹರ್ನಿಯಾ, ಮೂತ್ರರೋಗ ಎಲ್ಲವೂ ಕಂಡು 
"ಬಂದಲ್ಲಿ ಬೆರಗಾದ ವೈದ್ಮನು ಚಿಕಿತ್ಸೆ ನೀಡಲಾಗದೆಂದು ಕೈಚೆಲ್ಲುತ್ತಾನೆ. ಆದರೆ 
ಇಂತಹ ಸಾವಿರ ರೋಗಗಳಿದ್ದು; ಚಿಕಿತ್ಸೆಯೇ ಇಲ್ಲದ ಪಾಪಕರ್ಮಗಳಿದ್ದಾಗಲ್ಕೂ, 
'ಅಯ್ಯೋ! ಪಾಪ ಬಂತಲ್ಲ' 'ಇನ್ನೊಮ್ಮೆ ಇಂತಹ ಪಾಪಕರ್ಮವೆಸಗೆನು' ಎಂದು 
ಮರುಗುವ ಪಾಪಿಷ್ಟರೋಗಿಗಳಿಗೂ ಚಿಕಿತ್ಸೆ ಕೊಡುವ ಮುಕುಂದ ನೀನು. 

ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ನೂರು ವರ್ಷ ಬಾಳುವ ಇಂದ್ರಿಯಗಳನ್ನು 
ಕೊಟ್ಟವನು ನೀನು. ಇಂತಹ ನಿಖರಪತ್ರ (ಗ್ಯಾರಂಟಿಕಾರ್ಡ್‌) ಕೊಡುವ ಕಂಪನಿಗಳು 
ಜಗತ್ತಿನಲ್ಲೆಲ್ಲೂ ಇಲ್ಲ. ಏಕೆಂದರೆ ನೂರು ವರ್ಷ ಕಂಪನಿ ಮಾಲಿಕನೇ ಬದುಕಿರಲಾರ- 


(२८१ 42 Auchives 


16 


ಪಾಪಕ್ಕೊಂದು ಚಿಕಿತ್ಸೆ 


ಹೀಗಿರಲು ಕಂಪನಿಗೆ ನೂರು ವರ್ಷ ಗ್ಯಾರಂಟಿ ಕೊಡುವರ್ಮಾರು? 'ಸಾಧನೆಗೆ 
ಬಳಸಿಕೊಳ್ಳಿ' ಎಂದು ಕೊಟ್ಟ ಇಂದ್ರಿಯಗಳನ್ನೆಲ್ಲ ಭೋಗಕ್ಕೆ ಬಳಸಿಕೊಳ್ಳುತ್ತಿರುವ 
ವಂಚಕರು ನಾವು. ಒಂದೊಂದು ವರ್ಷಕ್ಕೆ ಹತ್ತಾರು ಸಾವಿರ ಧನ ಗಳಿಸುತ್ತೇವೆ. 
ಮದುವೆ, ಉಪನಯನ, ನಾಮಕರಣ, ಗೃಹಪ್ರವೇಶ, ಹಬ್ಬ, ಊಟ, ಔತಣ, 
ಜಾತ್ರೆ, ವಿನೋದ ಹೀಗೆ ಸಾವಿರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾಲಹರಣ 
ಮಾಡುತ್ತೇವೆ. ಆದರೆ ಎಳ್ಳುಕಾಳಿನಷ್ಟು ಸಹ ಪುಣ್ಮಗಳಿಸಲಾರೆವು. 

ಸಾಧಕ :- ರಾಯರೆ ! ದಿನ ನಿತ್ಮ ಸ್ನಾನ, ಸಂಧ್ಯ, ಉಪವಾಸ, ಹರಿಕಥೆ ಎಲ್ಲವೂ 
ನಡೆಯುತ್ತಿರುವಾಗ ಪುಣ್ಮವಿಲ್ಲ ಎಂದು ಹೇಗೆ ಹೇಳುವಿರಿ?! ನಮ್ಮಂಥು 
ಪುಣ್ಯವಂತರ್ಮಾರು? 

ರಾಯರು :- ಹೌದು ಕರ್ಮಗಳನ್ನೇನೋ ಮಾಡಿದೆ ಸತ್ಯ. ಆದರೆ ಇದರ 
ಸಮರ್ಪಣೆಯ ಮರ್ಮವನ್ನೆಷ್ಟು ಅರಿತು ಮಾಡಿದೆ?!. ಕರ್ಮಾಚರಣೆಯೇ ಪುಣ್ಮ 
ಎನಿಸಿದಲ್ಲಿ ಈಗಾಗಲೇ ಸಾವಿರಾರು ಕೊಡಗಳಿಂದ ಗುಡಿಗಳಲ್ಲಿ ಹರಿಗೆ ಅಭಿಷೇಕಕ್ಕಾಗಿ 
ನೀರೆರೆದವರಿಗೆಲ್ಲ ಅಪರೋಕ್ಷ ದರ್ಶನ ಒದಗಬೇಕಿತ್ತು? ನೋಡು!! ಕರ್ಮವೇ 
ತಾರಕ. ಆದರೆ ಅದರ ಮರ್ಮವರಿತಾಗ ಮಾತ್ರ. ಕರ್ಮದ ಮರ್ಮವನ್ನರಿಯದೆ 
ಹರಿಗೆ ಸುರಿದ ನೀರಿಗೆ ಫಲವಾಗಿ ನಿನಗೂ ನೆಗಡಿ ಕೆಮ್ಮು ಎಂಬ ಶೀತ ಫಲ ದೊರೆತೀತೆ 
ವಿನಾ ಭವ ಭೀತಿ ಹೋಗದು. ಆದ್ದರಿಂದ ಕರ್ಮದ ಹಮ್ಮು ಹೋಗಬೇಕು. ಕರ್ತೃತ್ವ 
ಅಭಿಮಾನ ಬಿಟ್ಟು ಕರ್ತಾರ - ಭೋಕ್ತಾರ ಹರಿ ಎಂಬ ಎಚ್ಚರದಲ್ಲಿ ನಿಷ್ಕಾಮನೆಯಿಂದ 
ಸಮರ್ಪಿಸುವ ಕರ್ಮವೇ ಪುಣ್ಯಪ್ರದವಾಗಿದೇ ವಿನಾ ಜಡವಾದ ಕರ್ಮವು ಭವ 
ಕೆಡಿಸದು!!. ನಾವು ಉಪವಾಸ ಮಾಡುತ್ತೇವೆ. ಸಮರ್ಪಿಸುವ ರೀತಿಯನ್ನು 
ಗುರುಗಳಿಂದ ತಿಳಿದಿಲ್ಲ. ತುಳಸಿ ಕಿತ್ತುತ್ತೇವೆ. ತುಳಸಿಯ ಮಹತ್ತ್ವ ತಿಳಿಯೆವು. 
ಶಾಲಗ್ರಾಮ ಪೂಜಿಸುತ್ತೇವೆ. ಹರಿಯು ಅಲ್ಲಿ ಎಷ್ಟು ರೂಪಗಳಿಂದ ಅಡಗಿದ್ದಾನೆಂದು 
ತಿಳಿಯೆವು. ಊಟ ಹಾಕುತ್ತೇವೆ. ಎಷ್ಟು ಬಗವದ್ರೂಪಗಳ ತೃಪ್ತಿ 
ಇದರಿಂದಾಯಿತೆಂದರಿಯೆವು. ಎಲ್ಲವೂ ಇದೆ. ಆದರೆ ಯಾವುದೂ ಪ್ರಯೋಜನಕ್ಕೆ 
ಬಾರವು. ರಾಷ್ಟ್ರ ಮುದ್ರೆಯಿಲ್ಲದ ನಾಣ್ಮದಂತಾಗಿವೆ ನಮ್ಮ ಬದುಕು. 


(९7.42 cHuichives 


17 


ಪಾಪಕ್ಕೊಂದು ಚಿಕಿತ್ಸೆ 
ಕೃತಚ್ಚತೆ प्र] पं शाप्त 


ನ ಶಿರಶ್ವಲತೀಶ ಮೇ ಕದಾಪಿ | 
ಶೃುತಿಜಾನಂದಭರೇಣ ಸದ್ದುಣಾನಾಮ್‌ | 
ಅಪಿ ತು ಪ್ರಭು-ಬಂಧು- ದುರ್ಗುಣಾನಾಂ 
ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಮ್‌ |[೨]| 
ಹರಿಯೇ! ಹರಿಗುಣಗಳ ಕಥೆ ಕೇಳಿ ತಲೆತೂಗಬೇಕಾದ ನಾನು 
ಬಾಂಧವರ ದುರ್‌ವಾರ್ತೆಗಳಿಗೆ ತಲೆದೂಗುತ್ತಿದ್ದೇನೆ. ಉದ್ದರಿಸು!! 
ಒಬ್ಬ ಕವಿ ಹೇಳುತ್ತಾನೆ :- ಹರಿಯು ಆದಿಶೇಷನಿಗೆ ಕಿವಿಗಳನ್ನು ಕೊಡಲಿಲ್ಲವಂತೆ! 
ಏಕೆಂದರೆ ಕಿವಿ ಹೊಂದಿದ ಶೇಷನು ರಾಮಾಯಣದ ಕಥೆಯನ್ನು ಕೇಳುತ್ತಾನೆ. 
ರಾಮಾಯಣದ ಕಥೆ ಕೇಳಿದ ಪ್ರತಿಯೊಬ್ಬನೂ ತಲೆದೂಗಲೇ ಬೇಕು. ಒಂದು ವೇಳೆ 
ಶೇಷನೂ ತಲೆದೂಗಿದರೆ ಅವನ ತಲೆಯ ಮೇಲಿರುವ ಲೋಕವೂ ಚಲಿಸಿ 
ಭಗ್ಗವಾದೀತೆಂಬ ಭಯದಿಂದ ತಲೆಯನ್ನೇ ಕೊಡಲಿಲ್ಲವಂತೆ. 
ಅಕರ್ಣಮಕರೋಚ್ಛೇಷಂ ವಿಧಿರ್ಬಹ್ಮಾಂಡಭಂಗಧೀಃ | 
ಶೃುತ್ವಾ ರಾಮಕಥಾಂ ರಮ್ಯಾಂ ಶಿರಃ ಕಸ್ಯ ನ ಕಂಪತೇ || ಎನ್ನುತ್ತಾನೆ. ಈ ಶ್ಲೋಕದ 
ಅಂತರಂಗವಿಷ್ಟೇ; 'ಭೊಮಿಯ ಪ್ರತಿಯೊಬ್ಬ ಮಾನವನೂ ರಾಮಾಯಣ 
ಭಾಗವತಗಳ ಶ್ರವಣ ಮಾಡಿ ತಲೆದೂಗಿರಿ' ಎಂದು. 
ನಾವು ಕ್ಷಣಕಾಲವಾದರೂ ಲೋಕದ ವಿಚಾರಗಳಿಂದ ವಿರಕ್ತರಾಗಿ ಭಕ್ತಿಯಿಂದ 
ಪುರಾಣ ಪುಣ್ಯ ಕಥೆಗಳಲ್ಲಿ ಭಾಗವಹಿಸಬೇಕು. ವೇದಶಾಸ್ತ್ರ ಇತಿಹಾಸ ಪುರಾಣಗಳಲ್ಲಿ 
ವರ್ಣಿಸಲ್ಪಟ್ಟ ಹರಿಗುಣಗಳನ್ನು ಆಲಿಸಿ ಸಂತಸದಿಂದ ತಲೆದೂಗಬೇಕು. ಆ ಕ್ಷಣವೇ 
ಬದುಕಿನ ಸಾರ್ಥಕದ ಕ್ಷಣ. "ತಸ್ಕರ್ಥೇ ಯ ಕಣೋ ನೀತಃ ಉತ್ತಮ 
ಶ್ಲೋಕವಾರ್ತಯಾ" ಎನ್ನುತ್ತದೆ ಭಾಗವತ. ಆದರೆ ಇಂದು ಟೆಲಿವಿಷನ್‌, . 
ಇಂಟರ್‌ನೆಟ್‌, ಮೊಬೈಲ್‌ ಮುಂತಾದವುಗಳ ಜೊತೆಗೆ ವೃತ್ತಪತ್ರಿಕೆಗಳಲ್ಲಿ ಧನ- 
ಕಾಮ ಪಿಪಾಸುಗಳಾದ ಷೆಡ್ವರ್ಗಗಳಿಂದ ಕೊಳೆತು ಹೋದ ವ್ಯಕ್ತಿತ್ವವುಳ್ಳ 
ವಿಷಯಲಂಪಟಲಫಂಗರ ವಾರ್ತೆಗಳನ್ನು ಕೇಳಿ ಹೌಹಾರುತ್ತೇವೆ. ತಲೆದೂಗುತ್ತೇವೆ. 
ಬೆರಗಾಗುತ್ತೇವೆ. ಇದೆಲ್ಲ ನಮ್ಮ ಆತ್ಮಸಾಧನೆಗೆ ಪೂರಕವಾದವುಗಳೇ? ಯೋಚಿಸಿ. 
ಆದರೆ ಶಿಷ್ಟರಿಗೆ ತುಷ್ಪಿಪ್ರದನಾದ ಹರಿಯ ಉತ್ಸಷ್ಟ ಗುಣ ಚಿಂತನೆಯು 


Ranest Anchives 


18 


ಪಾಪಕ್ಕೊಂದು ಚಿಕಿತ್ಸೆ 


ಬಭವಕಾಂತಾರದ ಚಿಂತೆಯನ್ನು ಚಿತೆಗೇರಿಸಿ ನಮ್ಮನ್ನು ಮುಕುತಿಯ 
ಸೋಪಾನಕ್ಕೇರಿಸುತ್ತದೆ. ಎಂಬುದನ್ನು ಮರೆಯದಿರಿ! | 

ಬಂಧುಗಳೇ! ಪರರ ಆಸ್ತಿಯನ್ನು ಮೆಲ್ಲುವಾಗ ಅವರ ಸ್ಮರಣೆಯೂ ಇಲ್ಲದಂತೆ 
ಮತ್ತರಾಗುವುದು. ಎಂಥಹ ದ್ರೋಹವೆಂದು ಒಮ್ಮೆ ಯೋಚಿಸಿ!. ಹೌದೆನಿಸಿದಲ್ಲಿ' 
ಅಂತಹವರು ನಾವೇ ಎಂದು ನಿರ್ಣಯಿಸಿಕೊಳ್ಳಿರಿ!. ಏಕೆಂದರೆ; ನಮ್ಮ ಇಂದ್ರಿಯ- 
ಮನೆ-ದೇಹ-ಹೆಂಡತಿ-ಮಕ್ಕಳು, ಧನ, ಐಶ್ವರ್ಯ - ಜಾತಿ - ಸ್ಥಾನ ~ ಕೀರ್ತಿ 
ಪ್ರತಿಯೊಂದರ ವಾರಸುದಾರ ಶ್ರೀಹರಿ. ನಾನೇನೇ ತಿಂದರು ಅದು ಅವನೆಂಜಲು. 
ಎಂಜಲು ತಿನ್ನುವ ನಾಯಿಯೂ ಯಜಮಾನನ್ನು ಕಂಡಾಗ ಅನ್ನಹಾಕಿದವನೆಂಬ 
ಕೃತಜ್ಞತೆಯಿಂದ ಬಲವಾಡಿಸುತ್ತದೆ. ಮೈನೆಕ್ಕಲು ಹೋಗುತ್ತದೆ. ನೆಕ್ಕಿಸಿಕೊಳ್ಳುವುದು 
ಬಿಡುವುದು ಅವನ ಇಚ್ಛೆ. ಆದರೆ ನಾಯಿ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ 
ವಂಚಕತನವೆಸಗದು. ಆದರೆ ಮನುಷ್ಯನೆಂಬ ನಾಯಿ ಹರಿಕೊಟ್ಟ ಸಕಲ ಸಾಧನೆ 
ಸಾಮಗ್ರಿಗಳನ್ನು ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿಕೊಂಡು ಸುಖಿಸುತ್ತಾ ಕ್ಷಣವೂ 
ಅವನನ್ನು ಸ್ಮರಿಸದೆ ವರ್ತಿಸಿದರೆ ಇವನೆಂತಹ ಹೀನನಾಯಿ ಎಂದು ಯೋಚಿಸಿರಿ!. 
ಇದನ್ನೇ ಪುರಂದರರು ರೋಷದಿಂದ ಗುಡುಗಿದ್ದಾರೆ. 

"ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ! ನಾಯಿ ಎಂದರೆ ನಾಯಿಯಲ್ಲ. 
ಮಾನವನಂಬ ಹೀನ ನಾಯಿ! ಎಂದು. ಈ ಅರ್ಥದಲ್ಲಿಯೇ ವಿಜಯೀಂದ್ರ ತೀರ್ಥರು 
ಬಂಧು ಸುಖದಲ್ಲಿ ತಲೆದೂಗುವ ನೀವು ಲೋಕೈಕ ಬಂಧುವಿನ ವಾರ್ತೆಯ ಸುಖದಲ್ಲಿ 
ತಲೆದೂಗಿರೆಂದು ನಮ್ಮನ್ನು ಹೀಗೆ ಎಚ್ಚರಿಸಿದ್ದಾರೆ. 


ಕರದರಪ್ಪನೆಂಬ ಸರ್ಪನ 
ಜಪ್ಪು) ಗೆ ಪಾಕೆನ್ನಿ!! 


ಶ್ರವಣೇ ಶ್ರವಣಾಯ ಸತ್ಯಥಾಯಾ 
ನ ಯತೇತೇ ತವ ಪುಣ್ಯಕೀರ್ತನಸ್ಯ | 
ಅಪಿ ತು ವ್ಯಭಿಚಾರಲೋಕವಾರ್ತಾ 
ಶ್ರವಣಾಯ್ಕೆವ ಮಹಾದರಂ ಪ್ರಯಾತಃ (|4| 


Rateat Pichives 


19 


ಪಾಪಕ್ಕೊಂದು ಚಿಕಿತ್ಸೆ 


ಹರಿಯೇ ! ನಿನ್ನ ಚರಿತ್ರೆಗೆ ನನ್ನ ಕಿವಿಯತ್ನಿಸವು. ಲೋಕದಲ್ಲಿನ 
ಹಾದರದ ವಾರ್ತೆಗಳಿಗೆ ತಾವಾಗಿಯೇ ಮುನ್ನುಗ್ಗುವವು. ಇ ದಕ್ಕೊಂ ದು 
ಚಿಕಿತ್ಸೆ ನೀಡು. 

ಅಬ್ಬಬ್ಬ! ಹಗಲೂ ರಾತ್ರಿ ಕಾಡುವ ಭಯಂಕರ ದರ್ಪದ ಸರ್ಪ ಕಂದರ್ಪ. 
ಎಂತಹ ಜಿತೇಂದ್ರಿಯರೆಂಬ ದಿಗ್ಗಜಗಳನ್ನು ಕಚ್ಚಿ ಮಲಗಿಸುವ ಕಿಚ್ಚು ಈ 
ಕಂದರ್ಪನದ್ದು. ಜಗತ್ತನ್ನೆಲ್ಲ ಜಯಿಸಿ ಬಂದ ರಾಜನು ಮನೆಗೆ ಬಂದೊಡನೆ ಈ 
ಕಾಮನಿಗೆ ವಶನಾಗಲೇಬೇಕು. ಕಾಮದ ಆಸಕ್ತಿ ಸದ್ಭೃಹಸ್ಥನಿಗೆ ಬೇಕು. ಜಗತ್ತಿನ 
ಬೆಳವಣಿಗೆಗಾಗಿ ಪ್ರಜಾಸರ್ಗಕ್ಕಾಗಿ ಮಾತ್ರ. ಇದಕ್ಕಾಗಿ ಹರಿಯೇ ಕರುಣೆಯಿಂದ 
ನೀಡಿದ್ದಾನೆ. ಆದರೆ ಆಹಾರವನ್ನು ಪಕ್ವಗೊಳಿಸಲು ಕೊಟ್ಟಿರುವ ಅಗ್ನಿಯನ್ನು 
ಅದಕ್ಕಾಗಿ ಉಪಯೋಗಿಸಿಕೊಳ್ಳದೆ ಅಗ್ನಿಗೆ ತಾವೇ ಆಹುತಿಯಾಗುವುದು | 
ಮೂರ್ಬಿತನವಲ್ಲವೆ? ಕಾಮಿನಿಯರ ಸ್ವನಗಳಾಗ್ರದಲ್ಲಿ ಕಮನೀಯನೇತ್ರಗಳ 
ತುದಿಯಲ್ಲಿ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ ನೀಲೋತ್ಸಗಳಿಂದ 
ಹೊಸೆದ ಐದು ಬಾಣಗಳನ್ನು ಧರಿಸಿ ಮನ್ಮಥನಿದ್ದಾನೆ. ದೃಷ್ಟಿಯಿಟ್ಟು ಅಲ್ಲಿ ನೋಡಿದ = 
ಜನರನ್ನು ಕೆಳಕ್ಕೆ ಹೊಡೆದು ಬೀಳಿಸುತ್ತಾನೆ. ಕ್ಷತ್ರಿಯ ಬಾಣಕ್ಕೆ ಗುರಿಯಾದವ 
ಮರುದಿನವೇ ಎದ್ದಾನು. ಆದರೆ ಈ ಕಾಮಬಾಣ ಪೀಡಿತ ಪ್ರತಿಕ್ಷಣವೂ ಜೀವನ 
ಪೂರ್ತಿ ಸೊರಗಿ ಬೆಂದು ಬಸವಳಿದು, ತನ್ನ ಸಾರ್ಥಕವಾಗಿ ಸಾಗಬೇಕಿದ್ದ 
ಸಂಸಾರಯಾತ್ರೆಯನ್ನು ನಿರರ್ಥಕವಾಗಿ ನೀಗಿಸಿಬಿಡುತ್ತಾನೆ. ಈತನಿಗೆ ವೇದಾಂತದ 
ಮಾತುಗಳಾಗಲಿ ಆಹಾರದ ನಿಯಂತ್ರಣವಾಗಲಿ, ತಪಸ್ಥಾಗಲ್ಲಿ ಏಕಾಂತವಾಗಲ್ಲೀಿ ' 
ಪರಿಪೂರ್ಣ ಚಿಕಿತ್ಸೆಯಾಗಲಾರವು. ಏಕೆಂದರೆ ಇವುಗಳೆಲ್ಲ ಮನಸ್ಸು ಸರಿಯಿದ್ದ ವರಿಗೆ. 
ಕಾಮಬಾಣಹತನ ಮನಸ್ಸು ಜಾರಿ ಬಿದ್ದಿರುತ್ತದೆ. ಯಾವಾಗಲೂ ಸ್ತ್ರೀಯರ ಗುಹ್ಮ, 
ಜಘನ, ನೀಳ ನಾಭಿ, ಬಲಿಷ್ಠ ಸ್ತ್ಷನಮಂಡಲ, ನುಣುಪಾದ ಸೊಂಟ, ಕೆನೆಯಂತಹ 
ಕೆನ್ನೆ ತೊಂಡೆ ಹಣ್ಣು ತುಟಿಗಳ ಸ್ಮರಣೆಯಲ್ಲಿಯೇ ದಾಪುಗಾಲುಗಳನ್ನಿಡುತ್ತಾ 
ಮತ್ತೊಬ್ಬರ ಸುಖದ ಅಪ್ಪುಗೆಯಲ್ಲಿ ತನ್ನ ಸುಖದ ಅನುಸಂಧಾನಕ್ಕೆ 
ಮುಂದಾಗುತ್ತದೆ. ಅದಕ್ಕೊಬ್ಬ ಕವಿ ಒಂದು ಅರ್ಥಗರ್ಭಿತವಾದ ಮಾತನ್ನು . 
ಹೇಳುತ್ತಾನೆ. 

ಸ್ವಕೀಯಂ ಹೃದಯಂ ಭಿತ್ವಾ ನಿರ್ಗತೌ ಯೌ ಪಯೋಧರ್‌ೌ | 

ಅನ್ಯದೀಯಸ್ಯ ಹೃದ್ಯಸ್ಯ ಭೇದನೇ ಕಾ ಕೃಪಾ ತಯೋಃ || 


Rancst chives 


20 


ಪಾಪಕ್ಕೊಂದು ಚಿಕಿತ್ಸೆ 


"ಚಲುವೆಯದ್ದಾದ ಮುದ್ದಾದ. ಎದೆಯನ್ನೇ ಸೀಳಿಕೊಂಡು ಹೊರಬಂದ 
ಪಯೋಧರಗಳಿಗೆ ಇನ್ನೊಬ್ಬರ ಹೃದಯವನ್ನು ಮೀಟುವಲ್ಲಿ ಕರುಣೆ ಇಲ್ಲ”. 
ಸ್ತನಗಳಿಗೆ ಸ್ಲಾನ ಕೊಟ್ಟ ಯುವತಿಯ ಎದೆಯನ್ನೇ ಸೀಳಿ ಬಂದ ಬಳಿಕ ಮತ್ತೊಬ್ಬರ 
ಹೃದಯವನ್ನು ಸೀಳುವುದು ದೊಡ್ಡ ಸಂಗತಿಯಲ್ಲ. 

ಆದರೆ ಒಂದು ನೆನಪಿಡಿ. ಅನ್ಮಸ್ತೀಯರ ದರ್ಶನದ ಸುಖಕ್ಕೆ ಮೈಮರೆತರೆ 
ಪುಣ್ಮಾತ್ಮರ ದರ್ಶನದ ಸುಖವೆಲ್ಲ (ಪುಣ್ಮವೆಲ್ಲ) ಹೊರಟುಹೋಗುತ್ತದೆ. 
ಅನ್ಯಸ್ತ್ರೀಯರ ಸ್ಪರ್ಶದಿಂದ; ಹರಿಯನ್ನು- ಶಾಸ್ತ್ರವನ್ನು ಸ್ಪರ್ಶಿಸಿ ಬಂದ ಪುಣ್ಯವೆಲ್ಲ 
ಸವೆಕಲು ನಾಣ್ಯದಂತಾಗುತ್ತದೆ. ಕಾಮಿನಿಯನ್ನು ಗೆದ್ದವರಿಗೆ ಮುಕುತಿಯ ಸೋಪಾನ. 
ವನಿತಾ ವಿತ್ತಗಳೆರಡು ಮೋಕ್ಟಕ್ಕೆ ಮಹಾಮಾರಿಗಳೆನಿಸಿವೆ. 

ಜೀವನಿಗೆ ಯಾರದ್ದೋ ವ್ಯಭಿಚಾರದ ದೃಶ್ಯಾವಳಿಗಳನ್ನು ನೋಡುವುದರಲ್ಲಿರುವ 
ಆಸಕ್ತಿ ಶಾಸ್ತಾವಲೋಕನದಲ್ಲಿಲ್ಲ. ಯಾರದ್ದೋ ವೃಭಿಚಾರ ಕರ್ಮದ ಬಗ್ಗೆ ಶ್ರವಣ 
ಮಾಡುವ ಆಸಕ್ತಿ; ಹರಿಯ ಜಾರಕರ್ಮಗಳ ಅಂತರಂಗವನ್ನು ಜಾಲಾಡುವುದರಲ್ಲಿಲ್ಲ. 
ರೂಪ ಹೊತ್ತೆ ರಾಕ್ಷಸ ಸ್ತ್ರೀಯರು ಕಲಿಯುಗದಲ್ಲಿ ಜನಿಸಿದ್ದಾರೆ. ಅವರಿಗೊಲಿಯ 
ಹೋದರೆ ನರಕ ನಲಿದು ಎದುರಾಗುತ್ತದೆ. ಕೆಂಡಕ್ಕಿಂತ ಕೆಂಪಾಗಿ ಕಾಯ್ದ ಬಲಿಷ್ಮ 
ಗಾತ್ರದ ಬೆಲೆವೆಣ್ಣುಗಳೆ ಲೋಹದ ದೇಹಗಳನ್ನು ಸಾವಿರಾರು ಕಲ್ಪ ಆಲಂಗಿಸಿಕೊಂಡೇ 
ನರಳಬೇಕಾಗುತ್ತದೆ. 

ಹರಿಯು ಕಿವಿಗಳನ್ನು ನೀಡಿರುವುದು ಹರಿಕಥಾ ಶ್ರವಣಕ್ಕಾಗಿ. ಶ್ರವಣ ಮನನಕ್ಕಾಗಿ, 
ಮನನ ಮೋಕ್ಷಕ್ಕಾಗಿ. ಮೋಕ್ಷ ನಿತ್ಮ ಸುಖಕ್ಕಾಗಿ. "ಕ್ಷಣವೂ ಹರಿಕಥಾ ಶ್ರವಣವಿಲ್ಲದೆ 
ಇರಬೇಡ' ಎಂದು ಶ್ರೀಮದಾಚಾರ್ಯರು ಅಪ್ಪಣೆ ಕೊಡಿಸಿದಂತೆ ನಡೆದಲ್ಲಿ 
ಪರಮಪದವಿ ನಿಶ್ಚಿತ. 'ಷವಿತ್ರಾಣಾಂ ಪವಿತ್ರಂ' ಮಂಗಲಾನಾಂ ಮಂಗಲಂ' ಎಂಬ 
ಬಿರುದು ಹರಿಕಥಾಕ್ಕೆ ಮಾತ್ರ. ಇದರಂತ ಪುಣ್ಮಕರವಾದದ್ದು ಮತ್ತೊಂದಿಲ್ಲ. 

ವಾದಿರಾಜರು 'ರೋಮ್ಲಾಂ ಹರ್ಷಣಕಾರಿಣೀ ಶ್ರವಣತಃ ಪಾಪೌಘ ವಿಧ್ವಂಸಿನೀ' 
ಎಂದರೆ 'ಜಗನ್ನಾಥದಾಸರು-' ಶ್ರವಣ ಮನಕಾನಂದ ವೀವುದು ಭವಜನಿತ ದುಃಖಗಳ 
ಕಳೆವುದು. ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು'' ಎಂದಿದ್ದಾರೆ. 
ನಿಜವಾದ ಶ್ರವಣಸುಖವನ್ನರಿತವರಿಗೆ ಅನ್ಮಶ್ರವಣದಲ್ಲಿ ಅನಾಸಕ್ತಿ ಮೂಡುತ್ತದೆ. 
ಅನ್ಮಸುಖದ ವಾರ್ತೆ ಕೇಳದಿರಲು ಯತ್ನ ನಡೆಯಲಿ. ಹರಿಕಥೆ ಕೇಳಲು ಆದರ 
ಹುಟ್ಟಲಿ. ಈ ಕ್ರಮದ ಚಿಕಿತ್ಸೆ ಹರಿಯೇ! ನಿನ್ನಿಂದ ನಿತ್ಯ ದೊರೆಯಲಿ. 


(रव्य 4 chives 





21 


ಪಾಪಕ್ಕೊಂದು ಚಿಕಿತ್ಸೆ 


ಒಳೆಜಾರಿ ಬಿದ್ದವಗೆ ನರಹರಿಯೇ ದಾರಿ 
ಸ್ತೀಜಿತನು ಹರಿಪುರಕ್ಕೆ ನಿತ್ಯ ಕಡು ವೈರಿ. 
ತಿಳಿದು ಹರಿಕಥೆ ಕೇಳಿ ಮುಕುತಿ ಪಥವೇರಿ 
ವಜಯವನು ಸಾಧಿಸೆಲೊ ನಿನ ಕಾವ ಶೌರಿ. 


एष, 1 ಕುಕ್ಕಿದಳು ಕಾಮಾಕ್ಷಿ 


ನ ಮಮಾಕ್ಲಿಯುಗಂ ಪ್ರವರ್ತತೇ 
ಶ್ರೀ ಭಗವಚ್ಛಾಸ್ತ್ರಕುಲಾವಲೋಕನಾಯ | 
ಅಪಿ ತು ಧ್ರುವಬಾಲನರ್ತಕೀನಾಂ 
ಗಣಿಕಾನಾಂ ಪರಿನರ್ತನಾದಿದೃಷ್ಟೈ ||೪1| 
ಹರಿಯೇ! ನನ್ನ ಕಣ್ಣು ತಿಳಿವಿನ ಸಾಗರದಂತಿರುವ ಶಾಸ್ತ್ರಗಳೆಡೆ 
ಸಾಗದು. ಹೊರತು ಷೋಡಶಿಯರಾದ ಬಿಚ್ಚೆದೆಯ ನರ್ತಕಿಯರ 
ಕಾಮದ ಕಾವಿನ ಹೆಜ್ಜಿಗಳೆಡೆ ಚಲಿಸುತ್ತಿದೆ. ಉದ್ದರಿಸಃ = | 
ಆಹಾ! ಎಂಥಹ ಸತ್ಯವಾದ ನುಡಿ. ವಿಜಯೀಂದ್ರರು ನಿಜವಾಗಿ ಇಂದ್ರನಂತೆಯೇ 
ಇದ್ದಾರೆ. ಕ್ಷತ್ರಿಯನಿಗಿರುವ ದೂರದೃಷ್ಟಿ. ಗುರಿ ಮುಟ್ಟಿ ಕಾರ್ಯ ಸಾಧಿಸುವ ಛಲ 
ಸಹಜವಾಗಿರುವಂತೆ ವಿಜಯೀಂದ್ರರೂ ಅಂದೇ ಇಂದಿನ ಜಗತ್ತಿನ ಜನರ 
ಭಾವನೆಗಳನ್ನು ಕಂಡವರು. ಜನರ ಭಾವನೆಗೆ ತಕ್ಕ ಚಿಕಿತ್ಸೆಯನ್ನು ನೀಡಿದ 
ಮಹಾಮೇಧಾವಿ ಧೀಮಂತ ಧಿಕ್ಷಣರಿಗೂ ಮೂರ್ಧನ್ಯ್ಕರು. ಅಪರೋಕ್ಷಜ್ಞಾನಿಗಳು. 
ಇದಕ್ಕೆ ಇವರ ಈ ಮಾತೇ ಸಾಕ್ಷಿ. 
ಇಂದು ಎಲ್ಲಿ ನೋಡಿದರೂ ಕಾಮಾಕ್ಲಿಯರದ್ದೇ ಆರ್ಭಟ. ಇದಕ್ಕಾಗಿ ಸಾವಿರ 
ಚಾನಲ್‌ಗಳು. ಕಂಪ್ಯೂಟರ್‌-ಇಂಟರ್‌ನೆಟ್‌-ಮೊಬೈಲ್‌ಗಳಲ್ಲಿ ಇರುವ ಅಶ್ಲೀಲ 
ದೃಶ್ಯಗಳು ಜಗತ್ತನ್ನೇ ಬೆತ್ತಲಾಗಿ ತೋರಿದಂತಿದೆ. ಇನ್ನು; ಯೌವ್ವನದ ಮೊಳಕೆ 
ಒಡೆಯುವಾಗಲೇ ಪುರುಷರಿಗೆ ಮೋಹಜಾಲ ಬೀಸಿ; ಅವರ ಹೃದಯ ಒಡೆಯುವ 
ಒನಕೆ ಓಬವ್ವರೇ ಜಾಸ್ತಿಯಾಗಿದ್ದಾರೆ. ಓಬವ್ವ ಶತ್ರುಗಳಿಗೆ ಒನಕೆ ಹಿಡಿದರೆ; ಇವರು 
ಸಜ್ಜನರ ಹೃದಯಕ್ಕೇ ಒನಕೆ ಹೊಡಿಯುತ್ತಾರೆ. "ಮಾನಿನಿಯರು ಮನೆಗೆ ಭೂಷಣ. 
ಮಹನೀಯರು ದುಡಿಮೆಗೆ ಭೂಷಣ" ಎಂದಿದ್ದ ಕಾಲ ಬದಲಾಗಿ ಮಾನಿನಿಯರೇ 


Rancst Hchives 


22 


ಪಾಪಕ್ಕೊಂದು ಚಿಕಿತ್ಸೆ 


ವ್ಯಾಪಾರಕ್ಕೆ ಕೇಂದ್ರವಾಗಿದ್ದಾರೆ. ಕಂಡ ಕಂಡಲ್ಲಿ ಇವರದ್ದೇ ಭರಾಟೆ. ಲಜ್ಜೆಯ ಬಿಟ್ಟು 
ವರ್ತಿಸಲು ಸೈ. ನರ್ತಿಸಲು ಸೈ. ಎನ್ನುತ್ತಾರೆ. ಅವರ ವ್ಯಕ್ತಿತ್ವಕ್ಕೆ ವಶರಾಗುವ ಪುರುಷರ 
ಸಂಖ್ಯೆ ಕಡಿಮೆ ಇದ್ದರೂ; ಹರಿಯು ಅವರಲ್ಲಿಟ್ಟ ಸೌಂದರ್ಯಕ್ಕೆ ವಶವಾಗಿ ವರ್ತಿಸುವ 
ಯುವಕರ ಸಂಖ್ಯೆ ಅಧಿಕವಾಗಿದೆ. ಶೀಲಕ್ಕೆ ವಶರಾಗದೆ ಅಶ್ಲೀಲಕ್ಕೆ ವಶರಾಗಿದ್ದಾರೆ 
ಅಂತೂ ಇಂತೂ ಅರ್ಧ ಜಗತ್ತು ಮದನರಸ, ಮದ್ಗ್ದರಸಗಳಿಗೆ ವಶವಾಗಿದ್ದರೆ 
ಇನ್ನರ್ಧ ಜಗತ್ತು ಹಗಲೂರಾತ್ರಿ ಧನದ ದಾಹವನ್ನು ನೀಗಿಸಿಕೊಳ್ಳುವ ಯತ್ನದಲ್ಲಿದೆ 
ಆದರೆ ಕಾಮದ ನಿಶೆ ಧನದ ದಾಹಗಳಿಗೆ ವಶವಾಗುವುದರಿಂದಾಗಲೀ 
ಗಳಿಕೆಯಿಂದಾಗಲೀ ಚಿಕಿತ್ಸೆ ಸಾಧ್ಯವೇ ಇಲ್ಲ 

ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ | 

ಹವಿಷಾ ಕೃಷ್ಣರ್ವರ್ತೈವ ಭೂಯ ಏವಾಭಿವರ್ಧತೇ || 

ಬೋಗದಿಂದ ಕಾಮದ ಹಸಿವೆ ನೀಗದು. ಬೆಂಕಿಯನ್ನು ತುಪ್ಪದಿಂದ 
ನಂದಿಸಹೊರಟರೆ ಮತ್ತೆ ಭುಗಿಲೇಳುವಂತೆ; ಕಾಮಿಸಿ ಮುಗಿಸುವೆನೆಂದರೆ ಹತ್ತಾರು 
ಕಾಮವಾಸನೆ ಮೂಗು ಮುಟ್ಟುವುದು. ಎಚ್ಚರ!. 

ಸ್ವತಃ ವೀಜಯೀಂದ್ರರು ಕಾಮದ ಹೊಯ್ದಾಟದಿಂದ ಬಲುದೂರವಿದ್ದು ತಮ್ಮ 
ಅಸಾಧಾರಣ ಜಿತೇಂದ್ರಿಯತ್ತವನ್ನು ಜಗತ್ತಿಗೆ ತೋರಿದವರು. ಇಂದು ಹೊರಗೆ 
ಜಾರದೆ ಇದ್ದವರಿದ್ದಾರು. ಆದರೆ ಒಳಗೆ ಜಾರದಿದ್ದವರ್ಕ್ಮಾರೆಂದು ಎಣಿಸಬೇಕು. ' 
ವಿಜಯೀಂದ್ರರು ಹೊರ ಒಳಗೆ ತಮ್ಮನ್ನು ಇಂದ್ರಿಗಳಿಂದ ಗೆದ್ದವರು. ನವಿರಾದ 
ಕರಸ್ಪರ್ಶದಿಂದ ಯೌವ್ವನ ವಿಲಾಸಿನಿಯರು ತಮ್ಮ ಹಾವಬಾವಗಳಿಂದ 
ವಿಜಯೀಂದ್ರರ ಮೈಮನಗಳ ಮುಟ್ಟಿ ಅಭ್ಯ್ಮಂಗ ಮರ್ದನದ ಮೂಲಕ 
ಕಾಮವರ್ಧನೆಗೆ ಪ್ರಯತ್ನಿಸಿದಾಗ ತೆಳ್ಳಗಿನ ಎಳಸಾದ ಬಾಳೆಎಲೆಯನ್ನು 
ಕೌಪೀನಮಾಡಿಕೊಂಡು ಧರಿಸಿ ಮೆರೆದರೆಂದರೆ; ಇವರ ಜೀತೇಂದ್ರಿಯತ್ವದ 
ಚಮತ್ಕಾರಕ್ಕೆ ಬೆರಗಾಗಿ ಆನಂದದಿಂದ ಕಣ್ಣೀರಿಡದ ಸಾಧಕ ಯಾರಿದ್ದಾನೆ?'!. 

ರಾಮದೇವರ ಪಾದಕ್ಕಿಟ್ಟ ಹೂವಿನ ಪರಿಮಳದಿಂದ ಬೆಲೆವಣ್ಣಿನ ಕಾಮಾಗ್ನಿಯನ್ನು 
ನಂದಿಸಿ, ಆಕೆಯ ಬದುಕನ್ನು ಪರಿವರ್ತಿಸಿದ ಮಹಾರಾಯರಿವರು. ಆದ್ದರಿಂದಲೇ 
ಇವರಿಗೆ 'ಕಾಮಬಾಣಚ್ಛೇತೃ' ಎಂಬ ಬಿರುದು ಅನ್ವರ್ಥಕವಾದುದು. ಕಾಮ ಲಂಪಟರು 
| ಇವರ ಹೆಸರು ಹೇಳಿದರೆ ಅವರಿಗೆ ಕಾಮ ಹುಟ್ಟದು. ಇಂತಹ ತಪಸ್ವಿಗಳಾದ ` 
ವಿಜಯೀಂದ್ರರು ಮುಂದಿನ ಸಮಾಜದ ಯುವಕ-ಯುವತಿಯರ ಮನಸ್ಸು 
ಹೇಗಿರುತ್ತದೆಂದು ಅವರ ಅಂತರಂಗಕ್ಕೆ ನುಗ್ಗಿ ಅವರ ಪರವಾಗಿ ಹರಿಯಲ್ಲಿ ಮೊರೆ 


(२८१. 42 Auchives 


23 


ಪಾಪಕ್ಕೊಂದು ಚಿಕಿತ್ಸೆ 


ಹೊಕ್ಕಿದ್ದಾರೆ. 

ಜನರು ಇಂತಹ ಕ್ಲುದ್ರವಾದ ಬಾಹ್ಮ ಕಾಮಾಸಕ್ತಿಯನ್ನು ನೆಗ್ಗ್ಲೊತ್ತಿ ಶಾಸ್ತ್ರದ 
ಸಾವಿರಾರು ಅದ್ಭುತವಾದ ಯುಕ್ತಿ ತರಂಗಗಳಲ್ಲಿ ಮೀಯುವಂತಾಗಬೇಕು. ದೇವರು 
ಕೊಟ್ಟ ನಯನಗಳು ಹರಿಮಂದಿರಕ್ಕೆ ನಡೆದು ಹೋಗಲು ಹೊರತು; 
ಕಾಳಸಂತೆಗಾಗಿಯಲ್ಲ. ಇದಕ್ಕೆ 'ನೇತ್ರ' ಎಂದು ಹೆಸರು. ಹರಿಯ ಬಳಿ, ಅರ್ಥಾತ್‌- 
ಶಾಸ್ತ್ರದ ಬಳಿ, ನಮ್ಮನ್ನು 'ನಯತಿ'ಕೊಂಡೊಯ್ಯುತ್ತದೆ 'ತ್ರಾಯತಿ' ಸಂಸಾರದಿಂದ 
ರಕ್ಷಿಸುತ್ತದೆ. ಈ ಅರ್ಥದಲ್ಲಿ ನೇತ್ರವೆನಿಸಿದೆ. ಹರಿಕೊಟ್ಟು ಕಣ್ಣಳಿಗೆ 
ಬೆಲೆಟ್ಟುವವನ್ಮಾರು. ಭಾರತ-ಭಾಗವತಗಳನ್ನೊಮ್ಮೆ ಇವುಗಳಿಂದ ಅವಲೋಕಿಸಿದರೆ 
. ಅಶ್ವಮೇಧದ ಸುಕೃತ ನಮ್ಮದಾಗುತ್ತದೆ. ಅನಂತ ವಿಫ್ನಗಳ ನಡೆಯುವೆಯೂ 
ತಿಳಿಯಬಹುದಾದ ಸಾರತತ್ವಗಳು ಸಾಸಿರವಿವೆ. ಅದಕ್ಕೀ ದೃಷ್ಟಿ ಇಟ್ಟು; ಕನಿಷ್ಟ 
ಜೀವನನ್ನು ಗರಿಷ್ಟವನ್ನಾಗಿಸಬೇಕು. ಇಂತಹ ಬುದ್ದಿ ನಯನಗಳು ಹರಿಕೊಟ್ಟ 
ಪರಮಬಾಗ್ಯವೆಂದು ಕಳಕಳಿಯ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು 
ಸಾರ್ಥಕಪಡಿಸಿಕೊಳ್ಳಬೇಕು. ಈ ಭಾವ - ಈ ದೃಷ್ಟಿ- ಇಲ್ಲದೆ ಕುದೃಪ್ಟಿಯಿಂದ 
ಸಾಗುವುದಾದರೆ ಯಾಕೆ ಬದುಕಬೇಕು. ಇಂತಹ ಪಶ್ಹಾತ್ತಾಪಕ್ಕಾದರೂ ಬದುಕಬೇಕು. 
ಪಶ್ಚಾತ್ತಾಪದಿಂದ ಬದುಕಿಗೊಂದು ಶಿಕ್ಷಣ ಕೊಟ್ಟು ಆತ್ಮೋಪಕಾರಿಗಳಾಗಿ 
ಮೆರೆಯಬೇಕೆಂಬುದೇ ವಿಜಯೀಂದ್ರರ ಹಾರ್ದ. 


ಕಾಮವಾಸನೆಯೆೇ? ಪೊಗಸೆರದಿತು ಮಾಗು 


ನ ಹಿ ನಾಸಿಕಾಯ ಕದಾಪಿ ವಿಷ್ಣೋಃ 
ಪದಪದ್ಮಾರ್ಪಿತ ಪುಷ್ಪಗಂಧಬುದ್ಧಿ: | 
ಕಮಲೇಶ ಭವಾಮಿ ಕಿಂತು ವಿಷ್ಣೋ- 
ಶ್ವರಣಾನರ್ಪಿತಪುಷ್ಟಗಂಧಬುದ್ದಿ: ||] 


ಹರಿಯೇ! ನಿನ್ನ ಪದಪುಷ್ಟಗಳ ಗಂಧವ ಘ್ರಾಾಣಮೂಸದು. ವಿಷಯ 
ವಾಸನೆಗೆನ್ನ ವಶವಾಯಿತು ನಾಸಿಕ! ಉದ್ದರಿಸೋ ಹರಿಯೇ! ಉದ್ಧರಿಸು 


ಹರಿಯೇ! ಜೀವನ ಅವಸ್ಥೆ 'ಅತ್ತ ದರಿ ಇತ್ತ ಪುಲಿ' ಎಂದಂತಾಗಿದೆ. ವಟು 


(९८१4 oPichives 





24 


ಪಾಪಕ್ಕೊಂದು ಚಿಕಿತ್ಸೆ 


ಕೌಪಿನ ನ್ಯಾಯದಂತೆ ಎಲ್ಲ ಇಂದ್ರಿಯಗಳೂ ವಿಷಯ ಪದಾರ್ಥಗಳ ಕಡೆ ಜಾರುವ 
ಪ್ರಾವೀಣ್ಮವನ್ನು ಹೊಂದಿದ್ದಾವೆ ವಿನಾ ಸಂಸಾರ ಸಾಗರದಲ್ಲಿ ಮುಳುಗಿದ ಜೀವನನ್ನು 
ಉದ್ದರಿಸುವ ತಾಕತ್ತು ಇವುಗಳಿಲ್ಲವಾಗಿದೆ. 

ನೋಡಿ! ಈ ಘ್ರಾಣೇಂದ್ರಿಯದ ತಿಮಿರನ್ನು. ಇದಕ್ಕೆ ಕುತ್ಸಿತವಾದ ಚರ್ಮದ 
ಬೆವರಿನ ವಾಸನೆ ಸೊಗಸಂತೆ. ಪರಮ ಪದವಿಗೆ ಸೋಪಾನವೆನಿಸಿದ ಹರಿಪಾದ 
ಪದ್ಮಗಂಧವು ವಾಗತ್ತೆಯಂತೆ. ಏನು ಹೇಳೆಬೇಕು ಇದಕ್ಕೆ? ಅಮೇಧ್ಮವನ್ನೇ 
ಹುಡುಕುವ ನಾಯಿಗಳಂತೆ ಈ ಇಂದ್ರಿಯಗಳಿವೆ. ಇವುಗಳನ್ನು ಸಾಕಿಸಲಹುವ 
ಶ್ವಾನಪಾಲಕರು ನಾವಾಗಿದ್ದೇವೆ. ಇದೆಂತಹ ವಿಪರ್ಯಾಸ?! 

ನಾಯಿ-ಬೆಕ್ಕುಗಳನ್ನು ಸಾಕಿದರೆ ಅವುಗಳು ಮನಸ್ಸಿನವಲ್ಲಿ ಯಜಮಾನ 
ಯಜಮಾನ್ನಿಯರು ಬೇಗ ಸಾಯಲೆಂದು ಶಪಿಸುತ್ತವಂತೆ. ಅಂತೆಯೇ ಈ 
ಇಂದ್ರಿಯಗಳು ಬೇಗನೇ ಸಾಯಿಸುವ ನಾಯಿಗಳಾಗಿವೆ. ಹುಚ್ಚುನಾಯಿಯ ಕಡಿತಕ್ಕೆ 
ಬಲಿಯಾದವ ಹೆಚ್ಚುದಿನ ಬದುಕಲಾರ. ಅದರಂತೆ ಈ ಕಾಳಸಂತೆಯ ವಿಷಯಗಳ 
ಮೆದ್ದು ರೋಗಕ್ಕೆ ಬಲಿಯಾದ ಹುಚ್ಚುವಾಯಿಗಳು ನಮ್ಮ ಇಂದ್ರಿಯಗಳು. ಇವಳನ್ನು 
ಸಾಕಿದ್ದಕ್ಕೆ ನಮಗೆ ಬೇಗ ಬರುವ ಸಾವೇ ಫಲ. ಬದುಕೆಲ್ಲ ನಿಷ್ಟಲ. 

ಇದನ್ನೇ ಶ್ರೀ ಜಗನ್ನಾಥದಾಸರು ಹೇಳಿದ್ದು. 

"'ನಾಕೆಂಟು ನಾಯಿಗಳ ಸಾಕಿ ಮನೆಯೊಳಗೆ ನಾ ಬೇಕೆಂದು ಹಾಲ ಹೊಯ್ತೆ'' 
""ಸಿರಿ ರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು'" 
ಇಲ್ಲಿ ಏಕಾದಶ ಇಂದ್ರಿಯಗಳು ಮತ್ತು ಬುದ್ದಿಗಳಿಗೆ ನಾಯಿ ಎಂದಿದ್ದಾರೆ. 'ಹನ್ನೆರಡು 
ಇಂದ್ರಿಯಗಳಿಗೆ ಹಾಲು ಹಾಕುತ್ತಾ ಬದುಕೆಲ್ಲ ಹಾಲಾಹಲವಾಗಿದೆ' ಎಂದು ನಮಗೆ 
ಎಚ್ಚರಿಸಿದ್ದಾರೆ. ಇಂತಹ ಎಚ್ಚರಿಕೆಯ ನೂರಾರು ಕರೆಗಂಟೆಗಳು ಅಪ್ಪಳಿಸುತ್ತಿದ್ದರೂ .. 
ಎಚ್ಚರಗೊಳ್ಳದೆ ಜೀವನು ಇನ್ನೂ ಮಲಗಿದ್ದಾನೆಂದರೆ ಇದೊಂದು ಅಚ್ಚರಿಯಲ್ಲವೇ! 

ಇಂದು ಹೊರಜಗತ್ತಿಗೆ ಕಾಲಿಡುವುದೇ ಕಷ್ಟ. ಮೂಗು ಮುಚ್ಚುವ ದುರ್ವಾಸನೆ. 
ಕಂಡ ಕಂಡಲ್ಲಿ ನಿಂತು ತಿನ್ನುವ ಪ್ರಾಣಿಗಳ ಸಂಖ್ಯೆ ಅಧಿಕವಾಗಿದೆ. ಚಲಿಸುವ ' 
ಸಸ್ಮಾಹಾರಿ ಮಾಂಸಾಹಾರಿ ಪಾಕದ ಮಳಿಗೆಗಳು ಎಂಥವರ ಮೂಗಿಗೂ ತಮ್ಮ 
ಪರಿಮಳ ತಟ್ಟಿಸದೆ ಬಿಡವು. ಒಂದು ಕ್ಷಣಕಾಲ ಮಡಿವಂತರೂ ಬೆರಗಾಗುವಂತೆ 
ವಾಸನೆ ನುಗ್ಗುತ್ತದೆ. ತಿನ್ನದವರಿಗೂ ಈ ಮೂಗು ವಾಸನೆಯನ್ನು ತಿನ್ನಿಸುತ್ತದೆ. 
ಬಹುತೇಕ ಈ ಮೂಗಿಗಿರುವ ಚಾಪಲ್ಯ ನಾಲಿಗೆಗೂ ಇಲ್ಲ. ಏಕೆಂದರೆ ನಾಲಗೆಗೆ 
ಇನ್ನೊಬ್ಬರ ತಟ್ಟೆಯ ಸವಿ ನೋಡಲಾಗದು. ಮೂಗು ಹಾಗಲ್ಲ. ಎಲ್ಲ ಎಂಜಲಿನ 


Ratticsat Auch ives 


25 


ಪಾಪಕ್ಕೊಂದು ಚಿಕಿತ್ಸೆ 


ವಾಸನೆ ಇದು ಗ್ರಹಿಸುತ್ತದೆ. ಇದರ ವಿಷಯದಲ್ಲಿ ನಾಮ ಅತ್ಮಂತ 
ಜಾಗರೂಕರಾಗಿರಬೇಕು. i 

ಭಗವಂತನ ಪಾದಾರವಿಂದಗಳಲ್ಲಿ ಹಾಕಿದ ಹೂ ತುಳಸಿಯನ್ನು 
ಅಫ್ರಾಣಿಸುತ್ತಿದ್ದರೆ ಅನ್ಯ ವಿಷಯಕ ವಾಸನೆ ಮಾಸಿ ಹೋಗುತ್ತದೆ. ಇಲ್ಲವಾದಲ್ಲಿ 
ಮನಸ್ಸು ರೋಸಿಹೋಗುತ್ತದೆ. ಹರಿ ನಿರ್ಮಾಲ್ಕ ಮೂಸಿದವ ಧರಿಸಿದವ ಅಚ್ಛುತನ 
ಭೃತ್ಕಾಗ್ರೇಸರನೆನಿಸಿದ್ದಾನೆ. "ಪಾದೋದಕಂ ಚ ನಿರ್ಮಾಲ್ಕಂ ಮಸ್ತಕೇ ಯಸ್ಕ 
ಸೊೋಣಚ್ಚುತಃ” ಎಂದು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಏನೇ ಹೇಳಿದರೂ 
ನೆಟ್ಟಗಾಗದ ನಾಯಿಬಾಲದಂತೆ ಮನುಷ್ಕ್ಮನ ಬುದ್ದಿ. ವಿಹಿತವಾದ ಗಂಧವನ್ನು 
ಆಘ್ರಾಣಿಸುವುದರಿಂದ ಆನಂದ ಪುಣ್ಮ ಎರಡೂ ಫಲ ದೊರೆಯುತ್ತಿದ್ದರೂ 
ಹರಿಗನರ್ಪಿತವಾದ ಸುಗಂಧ ಪುಷ್ಪಗಳ ವಾಸನೆ ನೋಡುವ ಚಪಲ ಈ ಮೂಗಿಗಿದೆ. 
ಕಾಮಿನೀಕಾಯಲಿಪ್ತ ಉಚ್ಚಿಷ್ಟ ಗಂಧಕ್ಕೆ ಪುಟಿದೇಳುವ ಭೋಗಲಾಲಸೆಯಿಂದ ಹೇಗೆ . 
ಎದ್ದೇಳಲಿ!! ಇಂದ್ರಿಯಗಳ ಗುಲಾಮಗಿರಿಯಲ್ಲಿ ಬಿದ್ದೇ ಇರುವ ನನಗೆ ಉದ್ದಾರ 
ಮಾರ್ಗ ಯಾವುದು?! ಉದ್ದರಿಸೋ ಸ್ವಾಮಿ! ಎಂಬ ಉದ್ದಾರ ಗುರುಗಳ 
ಮಾತಿನಲ್ಲಿದೆ. 


ಕಾಳಲೆತ ಮಾತಿಸಬ್ಛಿ ನುರಿತ ನಾಬಗೆ 


ನೃಹರೇಚ್ಛುತ ಮಾಧವೇಶ ಕೃಷ್ಣ 
ಹರಿಗೋವಿಂದ ಮುಕುಂದನಾಮಜಾತಮ್‌ | 
ನ ಹಿ ಕೀರ್ತಯತೀಹ ಮೇ ಕುಜಿಹ್ವಾತಪಿ ತು 
ದುರ್ಲಿಂಗಭಗಾಂಕಿತಾನ್ನುಶಬ್ದಾನ್‌ |೬| 
ನರಹರಿಯೇ! ಅಚ್ಯುತ! ಮಾಧವ! ಈಶ! ಕೃಷ್ಣ! ಹರಿ! ಗೋವಿಂದ! 
ಮುಕುಂದ! ಮುಂತಾದ ಅದ್ಭುತನಾಮಗಳಿದ್ದಾಗಿಯೂ ಕೊಳೆತ 
ನಾಲಗೆಗೆ ಇವು ಸವಿಯಾಗವು. ಲಿಂಗ, ಭಗ, ಮುಂತಾದ ಶಬ್ದಗಳು 
ಸೊಗಸೆನ್ನುತಿಹುದು. ಇದರಿಂದ ಹೇಗೆ ಪಾರಾಗಲಿ!! 
ಒಂದೊಂದು ಹರಿನಾಮಗಳು ಅಖಂಡ ಬ್ರಹ್ಮಾಂಡನಾಯಕನಾದ 
ಪರಬ್ರಹ್ಮನನ್ನು ಕೊಂಡಾಡುತ್ತಿವೆ. ''ಹರಿಯ ನಾಮಕೆ ಕರಗದ ಪಾಪವು 


Ranest oHnchives 


26 


ಪಾಪಕ್ಕೊಂದು ಚಿಕಿತ್ಸೆ 


ಧರೆಯೊಳಿಲ್ಲೆಂಬುದು ಖರೆ'' ಎಂದಿದ್ದಾರೆ ದಾಸರು. .. 

ದೇವರು ಕೊಟ್ಟ ನಾಲಿಗೆಯು ಹರಿನಾಮವನ್ನು ಕೊಂಡಾಡಲು ಅದ್ಭುತ 
ಸಾಧನವೆನಿಸಿದೆ. ಮನಬಂದಂತೆ ಹರಿಕೀರ್ತನೆ ಮಾಡಿರೆಂದು ದೇವರು ನೀಡಿದ 
ಅದ್ಭುತವಾದ ಚರ್ಮವಾದ್ಧ ಈ ನಾಲಿಗೆ. ಸಂಸಾರಾಂಬುಧಿಯ ತೀರ ಮುಟ್ಟಲು 
ಇದೊಂದು ಸಾಕು. ನಿರಂತರ ಹರಿನಾಮ ಉಚ್ಛರಿಸುತ್ತಿದ್ದರೆ ಎಲ್ಲ ಸಂಕಟಗಳೂ 
ಪರಿಹಾರವಾಗುತ್ತವೆ. 'ನೃಹರೇ!' ಎಂದರೆ ಅಜ್ಞಾನ ಸಹಿತವಾಗಿ ದುರಿತಗಳೆಲ್ಲವೂ 
ನಿರ್ಮೂಲನವಾಗಿ ಭಾಗ್ಕೋದಯವಾಗುತ್ತದೆ. ಅಚ್ಚುತ! ಎಂದರೆ ದೇಶ, 
ಕಾಲಗಳಿಂದಾಗುವ ಅನರ್ಥಗಳು ಪರಿಹಾರವಾಗುತ್ತವೆ. ಮಾಧವ! ಎಂದರೆ 
ನಿರ್ದೆನ್ನದ ಜೀವನ ನಮ್ಮ ಪಾಲಾಗುತ್ತದೆ. ಕೃಷ್ಣ ಎಂದರೆ ಕಷ್ಟಗಳೆಲ್ಲವೂ 
ಪರಿಹಾರವಾಗಿ ಎಂದೂ ಸಿಗದ ಪುಣ್ಯದ ಮೊತ್ತ ದೊರೆಯುತ್ತದೆ. ಹರಿ! ಎನ್ನೆ 
ಅತಿಶಯವಾದ ಪಾಪಗಳೂ ಧೂಳಿಪಟ. ಗೋವಿಂದ! ಎನ್ನೆ ಸರ್ವಾಪರಾಧಗಳೂ 
ಶಾಂತ. ಮುಕುಂದ'! ಎನ್ನೆ ತೋರುವುದು ಮುಕುತಿಯ ದಾರಿ. ಹೀಗೆ 
ಅಪೂರ್ವಗುಣಗಳ ಅನಂತನಾಮಗಳಿದ್ದಾವೆ. ಅನಂತ ಕಲ್ಯಾಣಗುಣನಿಧಿಯಾದ 
ಏಕೈಕ ದೊರೆ ಶ್ರೀ ಹರಿ ಒಬ್ಬನೇ ಇದ್ದಾನೆ. ಹೀಗಿದ್ದರೂ ಕೆಲಸಕ್ಕೆ ಬಾರದ 
ಮಾತುಗಳಿಂದ ಕಾಲ ಕೊಲ್ಲುವ ಮೂಡರಿಗೇನನ್ನಬೇಕು. 

ಒಬ್ಬನು ಬೀದಿಯಲ್ಲಿ ಸಾಗುವಾಗ ಅಮೇಧ್ಯವನ್ನು ತಿನ್ನುವ ನಾಯಿಯನ್ನು 
ಕಂಡು ಅಯ್ಯೋ ಪಾಪ ಇದಕ್ಕೆ ತಿನ್ನಲು ಗತಿಯಿಲ್ಲ ಎಂದು ಕನಿಕರದಿಂದ ತನ್ನ 
ಮನೆಗೆ ಕರೆತಂದು ಮೃಷ್ಟಾನ್ನ ಭೋಜನ ಮಾಡಿಸಿದನು. "ಮೃಷ್ಟಾನ್ನ ಹಾಕುತ್ತೇನೆ 
ಅಮೇಧ್ಯ ತಿನ್ನಬೇಡ” ಎಂದು ಉಸುರಿದನು. ಆದರೆ ಪುನಃ ಹಸಿದ ನಾಯಿಗೆ" 
ಅಮೇಧ್ಯದ ಚಾಪಲ್ಮವೇ ಹುಟ್ಟಿತು. ಅಪೂರ್ವ ಮೃಷ್ಟಾನ್ನ ನಿತ್ಯ ದೊರೆಯುವ 
ಯೋಗ ದೊರಕಿದ್ದರೂ ಅದಕ್ಕೆ ತೋರುವ ಲಾಭ ಅಮೇಧ್ಯ. ಅದರಂತೆ ಬಲು 
ಅಪರೂಪದ ನಾಮ ಹರಿನಾಮ. ಇದರ ಉಚ್ಛಾರಣೆಯಿಂದ ಲಭಿಸುವ ಲಾಭಕ್ಕೆ 
ಬೆಲೆ ಕಟ್ಟಲಾಗದು. ಆದರೂ ಕುತ್ಸಿತವಾದ ನಮ್ಮ ಇಂದ್ರಿಯಗಳು ಬಯಸುವುದು 
- ಕೆಟ್ಟ ವಿಷಯಗಳನ್ನೇ. ಹರಿಯನ್ನು ಕೊಂಡಾಡಬೇಕಾದ ನಾಲಗೆಯು ಯೋನಿ, 
ಲಿಂಗಗಳ ಬಗ್ಗೆ ಮಾತನಾಡುತ್ತದೆ ಎಂದರೆ ಏನೆನ್ನಬೇಕು. ಮುಟ್ಟಿದರೆ ಮೃತ್ತಿಕೆ 
ಹಚ್ಚಿ ಕೈತೊಳೆದುಕೊಳ್ಳಬೇಕಾದ ಇಂದ್ರಿಯದ ಬಗ್ಗೆ ನಾಲಗೆ ಚಡಪಡಿಸುತ್ತದೆ ಎಂದರೆ. 
ಇದರ ಹೀನತೆ ಎಂಥಹದ್ದು. ಇಂತಹ ನೀಚಬುದ್ದಿಯ ನಾಲಗೆಯಿಂದ ಭವಕಾಂತಾರದ 
ಕೊನೆ ಮುಟ್ಟಲು ಹೇಗೆ ಸಾಧ್ಯ? ದಾರಿ ತೋರಬೇಕಾದ ನಾಲಗೆಯೇ ದಾರಿ ತಪ್ಪಿಸಿದರೆ 


Ratieat Anuchivess 


27 


ಪಾಪಕ್ಕೊಂದು ಚಿಕಿತ್ತೆ 


'ಬೇಲಿಯೇ ಎದ್ದು ಹೊಲ ಮೇಯ್ತಂತಲ್ಲವೇ?. ಆದ್ದರಿಂದ ಹರಿಯೇ ಈ 
ನಾಲಿಗೆಗೊಂದು ಕಡಿವಾಣ ಹಾಕು. ಹರಿನಾಮದ ಸವಿಯನ್ನುಣಿಸಿ ಅದರಲ್ಲಿಯೇ 
ಆಸಕ್ತ್ಕವಾಗುವಂತೆ ಮಾಡು. ಏಕೆಂದರೆ ಬೇರೆ ಜನ್ಮದ ಪ್ರಾಣಿಗಳಿಗೆ ನಾಲಗೆ ದಪ್ಪ. 
ಹರಿನಾಮ ಹೇಳಬೇಕೆಂದರೂ ಬಾರದು. ಮೂಕಪ್ರಾಣಿ ಎನಿಸಿದ್ದಾವೆ. ಆದರೆ 
ಮಾನವನಾಗಿಯೂ ನಿನ್ನ ನಾಮ ಉಚ್ಚರಿಸದಿದ್ದಲ್ಲಿ ಮೂಕಪ್ರಾಣಿಗಿಂತಲೂ 
ನಿಕೃಷ್ಟನಾಗುತ್ತೇನೆ. ಅನಂತ ಜನ್ಮದ ಪಾಪಗಳನ್ನು ಸುಡುವ ಯೋಗ ಬಂದಾಗಲೂ 
ಹರಿನಾಮದ ಬೆಂಕಿಯಿಂದ ಸುಡದಿದ್ದರೆ ಸುಡಗಾಡಿಗೂ ಈತ ಯೋಗ್ಮನಾಗಲಾರ. 
ಅಮೇಧ್ಯವೆಲ್ಲ ಮೈಗೆ ಅಂಟಿಕೊಂಡಾಗ ನೀರು ಸಿಕ್ಕಿದ್ದರೂ ತೊಳೆದುಕೊಳ್ಳದವ 
ಎಂಥಹ ಕೊಳಕು ವ್ಯಕ್ತಿತ್ತದವನಲ್ಲವೇ?. ಅಮೇಧ್ಯ್ಮವು ಎಷ್ಟು ಮೃದುವಾಗಿತ್ತು 
ಅದರ ಪರಿಮಳವೇನು ಎಂದು ವರ್ಣಿಸುವವನ ಮಾತು ಎಷ್ಟು ಅಸಹ್ಮವೋ, ಅಷ್ಟೇ 
ಅಸಹ್ಮ ಕರ್ಮವನ್ನು 'ಲಿಂಗ' 'ಭಗ' ಮುಂತಾದ ಶಬ್ದಗಳನ್ನುಚ್ಚರಿಸುವ ಮೂಲಕ 
ಈ ನನ್ನ ನಾಲಗೆ ಅಸಭ್ಯ್ಮತೆಯಿಂದ ನಡೆದುಕೊಳ್ಳುತ್ತಿದೆ. ಇದಕ್ಕೆ ಶಿಕ್ಷಣ ಕೊಟ್ಟು 
ಉದ್ದರಿಸುವ ಹೊಣೆಗಾರಿಕೆ ನಿನ್ನ ತಲೆಯ ಮೇಲಿದೆ ಎಂಬ ದೈನ್ಮದ ಪ್ರಾರ್ಥನೆ 
ನಮ್ಮಲ್ಲಿರಬೇಕೆಂದು ವಿಜಯೀಂದ್ರತೀರ್ಥರು ಸೂಚಿಸಿದ್ದಾರೆ. | 


ಮುಟ್ಟಿ ಕೆಡಿಸಿದ ಕೈಗಳು 


ತವ ಮಂದಿರಮಾರ್ಜನಾದಿ ಸೇವಾಂ 

ನ ಕರೌ ಮೇ ಕುರುತಃ ಕದಾಪಿ ಭಕ್ತ್ಯಾ 

ಅಪಿ ತೂರುಗುಣಾರ್ಯ ದುಷ್ಪವಸ್ತು- 
ಗ್ರಹಣಾಯ್ಕೆವ ಯತೇತ ಇಂದಿರೇಶ ||| 


ಗುಣೋತ್ಯ ಷೃನಾದ ಇಂದಿರೇಶನೇ! ನನ್ನ ಕೈಗಳು ನಿನ್ನ ಮಂದಿರದ 
ಸ್ವಚ್ಛತೆಯ ಕೈಂಕರ್ಯಾದಿಗಳಿಗೆ ಉಪಯೋಗವಾಗುತ್ತಿಲ್ಲ. ಲೋಕದ 
ದುಷ್ಟವಸ್ತುಗಳ ಸ್ವೀಕಾ ರಕ್ಕೆ ಮುನ್ನುಗ್ಗುತಿದೆ. ಮನ್ನಿಸು 

ಕನಿಷ್ಠಿಕಾ, ಅನಾಮಿಕಾ, ಮಧ್ಯಮಾ, ತರ್ಜನೀ, ಅಂಗುಷ್ಠ, ಅಂಗೈಗಳಿಂದ 
ಕೊಡಿದ ಕೈಯನ್ನು ಕರ ಎಂದಿದ್ದಾರೆ. ಪ್ರತಿಯೊಂದು ಕ್ರಿಯೆಗಳಿಗಳಲ್ಲಿಯೂ ಇದರ 


(८१.०.42 Anuchive' 


28 


ಪಾಪಕ್ಕೊಂದು ಚಿಕಿತ್ಸೆ 


ಪಾತ್ರ ತುಂಬಾ ದೊಡ್ಡದು. ವ್ಯಕ್ತಿಯ ಅಂತರಂಗವನ್ನು ಈ ಕೈ ಮಾಡುವ 
ಕರ್ಮಗಳಿಂದ ಅಳೆಯಬಹುದು. ಈ ಅರ್ಥದಲ್ಲಿಯೇ ಲೋಕದಲ್ಲಿ 'ಇವನ ಕ್ಕೆ 
ಶುದ್ಧವಾಗಿದೆ. ಇವನ ಕೈ ಶುದ್ಧಿ ಇಲ್ಲ' ಎಂಬ ಮಾತುಗಳು ಬಂದಿವೆ. 
ಜಗನ್ನಾಥದಾಸರು ಕೈಗಳಿಂದ ಹರಿಯ ಚಿನ್ಮೂರ್ತಿಗಳ ರಂಗವಲ್ಲಿಗಳನ್ನು ಬಿಡಿಸುತ್ತಾ 
ರಂಗವಲಿದ ದಾಸರೆಂದೇ ವಿಖ್ಯಾತರಾದರು. ಸ್ವತಃ ವಿಜಯೀಂಂದ್ರತೀರ್ಥರು ನೂರಾರು 
ಹರಿಯ ಸುಂದರವಾದ ವಿಗ್ರಹಗಳನ್ನು ತಮ್ಮ ಅಸಾಧಾರಣ ಶಿಲ್ಪಕಲೆಯ 
ವಿಜ್ಞಾನದಿಂದ ಕಲಾತ್ಮಕವಾಗಿ ಕೆತ್ತಿದರು. ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನಿಸಿದ್ದು 
ಮಾತ್ರವಲ್ಲದೆ ನೂರಾರು ಗ್ರಂಥಗಳನ್ನು ತಮ್ಮ ಕೈಗಳಿಂದ ಲಿಪಿಸಿ ಹರಿಯ 
ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀ ಹೃಷೀಕೇಶತೀರ್ಡ್‌ರು ಆಚಾರ್ಯರ 
ಭಾಷ್ಯಗ್ರಂಥಗಳನ್ನು ಲಿಪಿಸಿ ಗಂಗಾನದಿಯ ತೀರದಲ್ಲಿ ವಿಷ್ಣು ಮಂದಿರವನ್ನು 
ನಿರ್ಮಿಸಿದ ಪುಣ್ಯಕ್ಕೆ ಪಾತ್ರರಾದರು. ಹೀಗೆ ಕೈಗಳಿಂದ ಸಾರ್ಥಕ್ಕ ಹೊಂದಿದ 
ಮಹಾನುಭಾವರ ಸರಮಾಲೆಯೇ ಇದೆ. 

ಕೈಗಳಿಂದ ಗಂಧ ತೇಯ್ದು ಹರಿಗೆ ಲೇಪಿಸಿದ ಕುಬ್ಬೆಯ ಡೊಂಕುಗಳೆಲ್ಲ 
ಹರಿಯನುಗ್ರಹದಿಂದ ಹೊರಟುಹೋಯಿತು. ಸುಂದರವಾದ ಹೂಮಾಲೆ ರಚಿಸಿ 
ಶ್ರೀಕೃಷ್ಣನಿಗೆ ಸಮರ್ಪಿಸಿದ ಸುಧಾಮಗೆ ಹರಿಧಾಮ ದೊರೆಯಿತು. ಸುರಭಿಯ 
ಹಾಲ್ದಿಂಡಿ ಗೋವಿಂದಗೆ ಅಭಿಷೇಕ ಮಾಡಿದ ಸುರಪ ಅಪರಾಧ ಮುಕ್ತನಾದ. 
ಕೈಗಳಿಂದ ಹಾಲ್‌ ಕರೆದು ಬೆಣ್ಣೆ ಕಡೆದು ಹರಿಗುಣಿಸಿದ ಸಹಸ್ರಾರು ಗೋಪಿಯರ 
ತಂಡ ಮುಕ್ತಲೋಕಾರೂಢರಾದರು. ಸ್ವತಃ ತನ್ನ ಕೈಗಳಿಂದ ಗೃಹಮಂದಿರ 
ಮಾರ್ಜನಾಸಕ್ತನಾದ ಅಂಬರೀಷನು ಹರಿ ಒಲುಮೆಗೆ ಪಾತ್ರನಾದ. ಕೋಟಿ ಕೋಟಿ 
ಭೃತ್ಯರಿದ್ದಾಗಲೂ ಹಾಡಕಾಂಬರನ ಸೇವೆಯನ್ನು ಸಾಟಿ ಇಲ್ಲದಂತೆ ಛತ್ರ-ಚಾಮರ- 
ವ್ಯಜನ-ಪರಿಯಂಕ ಮುಂತಾದ ರೂಪದಲ್ಲಿ ನಿಂತು ಸರ್ವ ಸೇವಾ ಮಾಡುತ್ತಿದ್ದಾಳೆ 
ಮಹಾಲಕುಮಿ. 

ಹೀಗೆ ಮಹತೋ ಮಹೀಯನಾದ ಶ್ರೀಹರಿಯ ಸೇವೆಗಾಗಿ ಮುಗಿಬೀಳುವ 
ಭಕ್ತಕೋಟಿಯೇ ಇದೆ. ಅವರೆಲ್ಲರನ್ನೂ ಅನುಗ್ರಹಿಸುವ ಔದಾರ್ಯವೂ ಶ್ರೀಹರಿಗಿದೆ. 
ಆದ್ದರಿಂದಲೇ ತೀರ್ಣಿರು ಹರಿಯನ್ನು ''ಉರುಗುಣಾರ್ಯ' ಎಂದು 
ಸಂಬೋಧಿಸಿದ್ದಾರೆ. ` 

ದೇವರು ನಮಗೆ ಕೊಟ್ಟ ಕೈಗಳಲ್ಲಿ ಹತ್ತಾರು ಮುಖದ ಕೈಂಕರ್ಯವನ್ನು 
ಮಾಡಬಹುದು. ದೇವಾಲಯದ ಕಸಗುಡಿಸಿ ಸಾರಿಸಿ ರಂಗವಲ್ಲಿ ಹಾಕುವುದು. ಹರಿ 


29 


ಪಾಪಕ್ಕೊಂದು ಚಿಕಿತ್ಸೆ 


ಪ್ರತೀಕದಲ್ಲಿ ಆವಾಹನಾದಿ ಮುದ್ರೆಗಳಿಂದ ಆವಾಹಿಸುವುದು. ರತ್ನಸಿಂಹಾಸನವನ್ನು 
ಸಮರ್ಪಿಸಿ कण्ठ, ಅರ್ಫ್ಯುಗಳಿಂದ ಸತ್ಯರಿಸುವುದು. ಆಚಮನ, ಸ್ನಾನ, ವಸ್ತ್ರ, 
ಉಪವೀತ, ಗಂಧ, ಪುಷ್ಪ ಧೂಪ, ದೀಪ, ನೈವೇದ್ಧ, ನಮಸ್ಕಾರ, ಪ್ರದಕ್ಸಿಣೆ, 
ದಕ್ಟಿಣೆಗಳಿಂದ ಉಪಚರಿಸಬಹುದು. ಕರತಾಡನ ಮಾಡಿ ದೇವರ ಮುಂದೆ ನರ್ತಿಸಿದರೆ 
ಅನಂತ ಜನ್ಮಗಳ ಅಪರಾಧವೆಲ್ಲವೂ ದೂರವಾಗುತ್ತದೆ. 
ಆದರೆ ಇಷ್ಟು ಸೇವೆಗಳನ್ನು ಮಾಡಬೇಕಾದ ನಮ್ಮ ಕೈಯು ಏನೇನು ಮಾಡುತ್ತಿದೆ 
ಯೋಚಿಸಬಲ್ಲಿರಾ?. ರಮಾಬ್ರಹ್ಮಾದಿವಂದ್ಧಪಾದನಾದ ಹರಿಯನ್ನು ಮುಟ್ಟಿ 
ಭಜಿಸಬೇಕಾದ ಕೈ ಕೆಟ್ಟುಹೋಗಿದೆ. ತನ್ನದ್ದಲ್ಲದ ಸೊತ್ತನ್ನು ಮುಟ್ಟಬಯಸುತ್ತದೆ. 
ತನ್ನದ್ದಲ್ಲದ ಸ್ತ್ರೀಯರ ಒಳಮೈ ಸ್ಪರ್ಶಕ್ಕೆ ಬಿಸಿಯಾಗಿದೆ. ಬೇಡವಾದ ಪದಾರ್ಥಗಳನ್ನು 
ಜಜ್ಜಿ ಹೊಸೆದು ಬಾಯಿಗುಣಿಸುತ್ತಿದೆ. ವೈಶ್ವದೇವ, ಬ್ರಾಹ್ಮ ಣಾರಾಧನೆ ಮಾಡಿ ಅನ್ನ 
ತಿನ್ನಬೇಕಾದ ಕೈ; ಮ್ಲೇಚ್ಛರ ಎಂಜಲಿಗೆ ತವಕಿಸುತ್ತಿದೆ. 'ತನಗೇನೊ ಸುಖವಿದೆ' 
ಎಂದು ಬ್ರಾಂತಿಗೆ ತುತ್ತಾದ ಮನಸ್ಸಿನ ಮಾತು ಕೇಳಿ ನೀಚಜನರ ಸೇವೆಗೆ 
ಮುನ್ನುಗ್ಗುತ್ತಿದೆ. उरक, ಸ್ಫುವಗಳನ್ನು ಹಿಡಿದು ದರ್ಬಪಾಣಿಯಾಗಿ 
ಯಜ್ಞಯಾಗಗಳನ್ನು ಮಾಡಬೇಕಿದ್ದ ಕೈ, ಕಾರು-ಕೀ- ಮೊಬೈಲ್‌ ಮುಂತಾದವುಗಳನ್ನು 
ಶಂಖ ಚಕ್ರಗಳಿಗಿಂತಲೂ ಹೆಚ್ಚಿನ ಆದರದಿಂದ ಧರಿಸಿಕೊಂಡಿದೆ. ದರ್ಬೆ 
ಕತ್ತರಿಸಬೇಕಾದ ಕೈ ಸರ್ವಜನರ ಎಂಜಲಿನ ದುಡ್ಡಿಗೆ ಚಾಚಿಕೊಳ್ಳುತ್ತಿದೆ. 
ಮಧ್ವಶಾಸ್ತ್ರಗಳ ಪುಸ್ತಕಗಳನ್ನು ಧರಿಸಬೇಕಾದ ಕೈ. ಕಂಪ್ಯೂಟರ್‌-ಲ್ಯಾಪ್‌ಟಾಖ್‌- 
ಮೌಸ್‌ಗಳ ಮೇಲೆ ಮೊಬೈಲ್‌ ಅಕ್ಟರಗಳ ಮೇಲೆ ನಿರಂತರ ಆಡುತ್ತಿದೆ. ಪ್ರಯೋಜನ 
ಏನಿದೆಯೋ, ಉಪದ್ರವ ಎಷ್ಟಿದೆಯೋ ಯೋಚಿಸದೆ ತಾತ್ಕಾಲಿಕ ಸುಖಕ್ಕಾಗಿ ಮಕ್ಕಳು 
ಆಟಿಕೆ ಬಯಸುವಂತೆ ತಾಂತ್ರಿಕ ಸಲಕರಣೆಗಳು ದೊಡ್ಡವರ ಆಟಿಕೆಗಳಾಗಿರುವುದಂತು 
ನಿಜ. ಮಕ್ಕಳ ಆಟಿಕೆಯಲ್ಲಿ ಆಪತ್ತಿಲ್ಲ. ದೊಡ್ಡವರ ಆಟಿಕೆಗಳಾದ ಕಾರು, ಮೊಬೈಲ್‌ 
ಇತ್ಕಾದಿ ಬಳಕೆಯಿಂದ ಭಾರೀ ಅನರ್ಥಗಳು, ರೋಗಗಳು, ಧನವ್ಯಯ ಮುಂತಾದ 
"ಹತ್ತಾರು ಆಪತ್ತುಗಳು ಎದುರಾಗುತ್ತವೆ. ಮಕ್ಕಳು ವಿನೋದದಿಂದ ಆಟಿಕೆಗಳ ಮೋಹ 
. ಬಿಡುತ್ತಾರೆ. ದೊಡ್ಡವರಿಗೆ. ಈ ಆಟಿಕೆಗಳು ಚಟಗಳಾಗಿ ಪರಿಣಮಿಸಿ ಅವಸಾನಕ್ಕೆ 
ಕಾರಣವಾಗುತ್ತವೆ. ಹರಿಯೇ! ಮತ್ತೊಬ್ಬರ ಹಸ್ತಲಾಘವಕ್ಕೆ ಹಾತೊರೆಯುವ ಕೈಗಳಿಗೆ 
ಶ್ರೀಹರಿಯ ಶಾಲಗ್ರಾಮ ಸ್ಪರ್ಶ ಮಾಡುವ ಬುದ್ದಿಕೊಡು. ಶಾಲಾಗ್ರಾಮ 
ಸ್ಪರ್ಶಮಾಡಿದವನ ಹಸ್ತಲಾಘುವವನ್ನು ಅಮರಾವತಿಯ ಸುರರೆಲ್ಲರೂ 


 Ranest Michives 


30 


ಪಾಪಕ್ಕೊಂದು ಚಿಕಿತ್ಸೆ ` 


ಬಯಸುತ್ತಾರಂತೆ - "ಶಾಲಗ್ರಾಮಶಿಲಾಸ್ಪರ್ಶಂ ಯೇ ಕುರ್ವಂತಿ ದ್ವಿಜೋತ್ತಮಾಃ। 
ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಃ ಸವಾಸವಾಃ" ಎಂದಿದ್ದಾರೆ 
ಶ್ರೀಮದಾಚಾರ್ಯರು. | 


ಹೊಟ್ಟೆಗೊರದು ಧಿಕ್ಕಾರ ಹಾಕಿ 


ಉದರಂ ಮಮ ಧಿಕ್‌ ಶಠಸ್ಯ ವಿಷ್ಣರ್ಪಿತ- 
ಪೂತಾನ್ನ ವಿವರ್ಜಿತಂ ನಿತಾಂತಮ್‌ | 
ಯದಪೂತತರಾಸಮರ್ಪಣೀಯಾಧಮ- 
ವೃಂತಾಕಪಲಾಂಡು ಪೂರ್ವಭಾಜ:ಃ |€ || 
ಹರಿಯೇ! ಬದನೆ, ಈರುಳ್ಳಿ ಮುಂತಾದ ನಿಷಿದ್ದ ವಸ್ತುಗಳಿಂದ ನನ್ನ 
ಜಠರ ಅಶುದ್ದವಾಗಿದೆ. ನಿನ್ನ ನೈವೇದ್ಯವನ್ನು ತುಂಬಿಸಿಕೊಳ್ಳದ ಹೊಟ್ಟೆಗೆ 
ಧಿಕ್ಕಾರ. 
ಸ್ಫೋರ್‌ ಕೀಪರ್‌ ಸರಿ ಇದ್ದರೆ ಅಡಿಗೆ ಮನೆಗೆ ಶುದ್ದವಾದ ಆಹಾರ ಹೋಗುತ್ತದೆ. 
ಈ ನಾಲಿಗೆ ಸ್ಫೋರ್‌ ಕೀಪರ್‌ನಂತಿದೆ. ಇದು ಸರಿಯಿಲ್ಲದ ಪರಿಣಾಮ ದೇವರಿಗೆ 
ಯೋಗ್ಯವಾದ ಶರೀರವೆಂಬ ಮಂದಿರದಲ್ಲಿ ಬೇಡವಾದ ನಿಷಿದ್ದ ಪದಾರ್ಥಗಳು 
ತುಂಬಿಹೋಗಿವೆ. 
ದೇವರು ನಿರ್ಮಿಸಿದ ಶರೀರದಲ್ಲಿ 72 ಸಾವಿರ ನಾಡಿಗಳಿದ್ದಾವೆ. '72 ಸಾವಿರ 
ಭಗವದ್ರೂಪಗಳು ಈ ನಾಡಿಗಳಲಿದ್ದಾವೆ. ಆ ನಾಡಿಗಳು ಶುದ್ಧವಾಗಿರಬೇಕಾದರೆ 
ಶುದ್ದವಾದ ಆಹಾರ ದೊರೆಯಬೇಕು. ಕೊಳಚೆ ನೀರು ಹರಿಯುವ ಷೈಪ್‌ಗಳು 
ಬೇಗ ಕಸ ಹೊಲಸು ಕಟ್ಟಿ ಹಾಳಾಗುತ್ತವೆ. ನಮ್ಮ ಬಹುತೇಕ ನಾಡಿಗಳಿಗೆ ಈ 
ಶುದ್ದಿ ಒದಗದೆ ಹಾಳಾಗುತ್ತಿವೆ. ಪೈಪ್‌ ಹಾಳಾದರೆ ನೀರು ಬಾರದು. ಅದರಂತೆ 
ಕೆಟ್ಟ ಆಹಾರದಿಂದ ಹಾಳಾದ ನಾಡಿಗಳೆಂಬ ಪೈಪ್‌ಗಳಿಂದ ಒಳ್ಳೆಯ ವಿಚಾರಗಳೇ 
ತಲೆಗೆ ಬರುತ್ತಿಲ್ಲ. 'ಆಹಾರ ಶುದ್ಹೌ ಸತ್ವ ಶುದ್ಧಿಃ' ಎಂಬುದು ಬಲ್ಲವರ ಮಾತು. 
ಇಂದು ಆಹಾರ ಪದಾರ್ಥಗಳಲ್ಲಿ ಸೇರಿರುವ ಕಾರ್ಕೋಟಕ ವಿಷವನ್ನು ತಿಂದರೂ 
ತಿನ್ನುತ್ತಿದ್ದರೂ ಮಾನವರು ಬದುಕಿದ್ದಾರೆಂದರೆ 'ಏಷಂ ಭುಕ್ತಾಪಿ ನೋ ಹತಃ' 
ಎಂದರೆ ಬಹುಷಃ ಇದು ಪ್ರಾಣದೇವರ ಅನುಗ್ರಹವೆಂದೇ ಭಾವಿಸಬೇಕು. 


Rancast oHichivess 


31 


ಪಾಪಕ್ಕೊಂದು ಚಿಕಿತ್ಸೆ 


ನಾಲಗೆಗೆ ನಿಯಂತ್ರಣ ಬೇಕು. ಬಹುಶಃ ಹೊಟ್ಟೆಯೇ ನಿಯಂತ್ರಕ. ಹೊಟ್ಟೆ 
ಎಂಬುದು ಇಲ್ಲದಿದ್ದರೆ ಮಾನವ ಸದಾ ತಿನ್ನುತ್ತಲೇ ಇರುತ್ತಿದ್ದ. ಇಂದಿನ ಜನರು 
ಏನು ಕೊಟ್ಟರೂ ಜಗಿಯುತ್ತಾರೆ. ಇದರ ಪರಿಣಾಮ ಮಾತ್ರ ಹೊಟ್ಟೆಯೇ 
ಅನುಭವಿಸಬೇಕು. ಸ್ಟೀಮ್‌ ಮಾಡಿದ ಅಕ್ಕಿ ಬೇಳೆಗಳು, ಸೈನ್ಸರ್‌ನಂತಹ ಫಾಸ್ಟ್‌ 
ಪುಡ್‌ಗಳು ಮಡಿವಂತ ಜನರನ್ನು ಕಂಗಾಲಾಗಿಸುತ್ತಿವೆ. ಇಂದು ಬದನೆ, ಕ್ಯಾರೆಟ್‌, 
ಮೂಲಂಗಿ, ಈರುಳ್ಳಿ ತಿನ್ನುವುದು ಅತ್ಯಂತ ಸರಳವಾಗಿದೆ. ಇವರ್ಯಾರೂ ಅಪರಾಧಿಗಳೇ 
ಅಲ್ಲವೆಂದಾಗಿದೆ. ಆದರೆ ವ್ಯಾಸರ ಪುರಾಣಗಳಲ್ಲಿ ಈ ನಿಷಿದ್ದ ಪದಾರ್ಥಗಳನ್ನು 
ನಾಯಿಯ ಜನನಾಂಗಗಳಿಗೆ ಹೋಲಿಕೆ ಮಾಡಿದ್ದಾರೆ. ಬಹುಷಃ ಕ್ಕಾರೆಟ್‌ 
ಈರುಳ್ಳಿಗಳನ್ನು ನಾಯಿಗಳೂ ತಿನ್ನುವುದಿಲ್ಲ ಜನರು ತಿನ್ನುತ್ತಿದ್ದಾರೆ. ಎಂತೆಂತಹ 
ಆಹಾರಗಳು ಮನಸ್ಸಿನಲ್ಲಿ ಕೆಟ್ಟ ಪರಿಣಾಮ ನೀಡುತ್ತದೆಂದು ಆರ್ಷಪ್ರಪಂಚವು 
ಇದನ್ನು ಅಧ್ಯಯನ ಮಾಡಿ ಇಂತಹದ್ದನ್ನು ತಿನ್ನಬೇಡಿರೆಂದು ನಿರಾಕರಿಸಿದೆ. 
ಹೋಟೆಲ್‌ ಸಂಸ್ಕೃತಿ ತಲೆದೂರಿದ ಮೇಲೆ ಈ ಆರ್ಷಸಂಸ್ಕೃತಿ ತುಂಬಾ 
ತಿರಸ್ಪೃತವಾಗಿದೆ. ಆದ್ದರಿಂದ ಸಜ್ಞನರೇ ನೀವಾಗಿದ್ದಲ್ಲಿ ಮನೆಯಲ್ಲಿ ಗ್ಯಾಸ್‌ 
ಊಟವನ್ನಾದರೂ ಬೇಕಾದರೆ ಮಾಡಿ ಹೋಟೆಲ್‌ನಲ್ಲಿ ಮಾತ್ರ ತಿನ್ನಬೇಡಿ. ಹೀಗೆಂದ 
ಮಾತ್ರಕ್ಕೆ ಗ್ಯಾಸ್‌ ಒಳ್ಳೆಯದ್ದೆಂದಲ್ಲ. ದೇವರಿಗೆ ಒಂದು ತುಂಡು ಬೆಲ್ಲ, ಒಂದು 
ಲೋಟ ನೀರನ್ನಾದರೂ ಸಮರ್ಪಿಸಿ ಅದನ್ನು ಸ್ವೀಕರಿಸುವ ಔದಾರ್ಯ ಹೊಂದಿರಿ. 
ಹೀಗಾದರೂ ನಿಮ್ಮ ಜಾಠರ ಶುದ್ಧವಾಗಿರುತ್ತದೆ. ಏನು ಮಾಡದಿರುವುದಕ್ಕಿಂತ ಸ್ವಲ್ಪ 
ಮಾಡಿದರೂ ಹರಿ ಮೆಚ್ಚುತ್ತಾನೆ. 'ಸ್ವಲ್ಪಮಪಷ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ 
ಭಯಾತ್‌' 'ಮಣಮಾತಿಗಿಂತಲೂ ಕಣಕೃತಿಯೇ ಮಿಗಿಲೆಂದು' ಗಾದೆಮಾತಿಲ್ಲವೆ? 
ಇಂದು ಆತ್ಮಾರಾಧನೆಯಲ್ಲಿ ತಲ್ಲೀನರಾದ ನಾವು ಪರಮಾತ್ಮನ ಆರಾಧನೆಯನ್ನು 
ಮರೆತಿದಿದ್ದೇವೆ. 
ಸುಗ್ರೀವನು ರಾಮನ ಸೇವೆಗೆ ಅವಕಾಶ ಸಿಕ್ಕಿದ್ದಾಗಲೂ ನಾಳೆ ಆಗಲಿ, ಮಳೆಗಾಲ 

ಕಳೆಯಲಿ ಎಂದು ಕುಂಟು ನೆವ ಹೇಳುತ್ತಿದ್ದ. ರಾಮನಿತ್ತ ಭೋಗ ಭಾಗ್ಯಗಳನ್ನು 
ಅನುಭವಿಸುತ್ತಾ 'ಇದು ರಾಮನ ಕರುಣೆ' ಎಂದು ನೆನೆಯುವುದನ್ನು ಮರೆತ. ಪರಿಣಾಮ 
ಏನಾಯಿತು ಗೊತ್ತೆ. ರಾಮನು ಕೃಷ್ಣನಾದಾಗ ಸುಗ್ರೀವ ಕರ್ಣನಾದ. ಕೃಷ್ಣನು ಸ್ವಯಂ 
. ತಾನೇ ಭೀಮನಿಗೆ ಸ್ಫೂರ್ತಿಯನ್ನಿತ್ತು ಕರ್ಣನ ರಥ ತುರಗಗಳನ್ನು ಭೀಮನ ಕೈಯಿಂದ 
೨೧ ಬಾರಿ ನಾಶಗೊಳಿಸಿ ಹಿಗ್ಗಾಮುಗ್ಗಾ ಥಳಿಸಿದ. ಸೂರ್ಯಾವತಾರಿಯಾದ 
ಸುಗ್ರೀವನಿಗೇ ಇಂಥಾ. ಸ್ಥಿತಿ ಬಂದ ಬಳಿಕ ನಮಗೇನಾದೀತೆಂದು ಊಹಿಸಿಕೊಳ್ಳಿ. 


९4.17.91. 7.7.711 81 


ಪಾಪಕ್ಕೊಂದು ಚಿಕಿತ್ಸೆ 32 
ಎಂದಿಗೂ ಸಜ್ಜನರ ಮತ್ತು ಪರಮಾತ್ಮನ ಕೋಪಕ್ಕೆ ತುತ್ತಾಗಬಾರದು. ಆದ್ದರಿಂದ 
ಸಜ್ಜನರು ಏನು ಹೇಳಿದ್ದಾರೋ ಅದೇ ಶಾಸ್ತ್ರವೆಂದು ಅದಕ್ಕೆ ತಲೆಬಾಗಿ 
ನಡೆದುಕೊಳ್ಳಬೇಕು. ಕ್ಯಾರೆಟ್‌ ಏಕೆ ತಿನ್ನಬಾರದು? ಅದರಲ್ಲಿ ವಿಟಮಿನ್ಸ್‌ ಇಲ್ಲವೇ? 
ಮುಂತಾಗಿ ವಾದಿಸಬಾರದು. | 

ತಸ್ಮಾತ್‌ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯಾ ಕಾರ್ಯ ವ್ಯವಸ್ಥಿತೌ| 

ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮಕರ್ತುಮಿಹಾರ್ಹಸಿ | 

ನಿಯತಸ್ಯ ತು ಸನ್ಮ್ಯಾಸಃ ಕರ್ಮಣೋ ನೋಷಪದ್ಯತೇ | 

ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ || 

ಮುಂತಾದ ವಚನಗಳು ಶಾಸ್ತ್ರದ ವಿಧಿಯನ್ನು ಉಲ್ಲಂಘಿಸಬೇಡ ಎಂದು 
ಎಚ್ಚರಿಸುತ್ತಿವೆ. 

ಇನ್ನು ಹರಿ ನೇವೇದ್ಯವನ್ನು ಭುಂಜಿಸುವವನಿಗೆ ಒಂದೊಂದು ಅಗಳು ಅಗಳಿಗೆ 
ಅಶ್ವಮೇಧ ಯಜ್ಞದ ಫಲವಿದೆ ಎಂದು ವರಾಹಪುರಾಣ ಸಾರಿದೆ. ಅಗ್ನಿಯಲ್ಲಿ 
ತಾಮ್ರಪಾತ್ರೆಯಲ್ಲಿ ಸಂಸ್ಕರಿಸಿದ ಅನ್ನ ಅತ್ಮಂತ ಆರೋಗ್ಯ್ಗಕರ ಮತ್ತು 
ಅತಿಶಯಪುಣ್ಯಪ್ರದವೂ ಕೂಡ. 

ಹೃದಿರೂಪಂ ಮುಖೇ ನಾಮ ನೈವೇದ್ಯಮುದರೇ ಹರೇಃ | 

ಹಾದೋದಕಂ ಚ ನಿರ್ಮಾಲ್ಯಂ ಮಸ್ತಕೇ ಯಸ್ಯ ಸೋಚ್ಯುತಃ || 

"ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ | 
ಪದಜಲ ನಿರ್ಮಾಖ್ಯವನೇ ಧರಿಸಿ ಸಜ್ಜನರ ಹೆಗ್ಗದವ ಕಾಯುವುದೇ| ಫಲವಿದು 
ಬಾಳ್ಗುದಕೆ|'' ಎಂದಿದ್ದಾರೆ. ಜಿಪ್ರೋಪಸ್ಥಗಳ ಜಯವೇ ಜಯ. ನಾಲಗೆಗೆ ಶಿಕ್ಷಣ 
ಕೊಟ್ಟರೆ ಹೊಟ್ಟೆಗೆದ್ದಂತೆಯೇ. ಹೊಟ್ಟೆಗೆದ್ದರೆ ದೇಹವೆಂಬ ರಥ ನಿಯಂತ್ರಣಕ್ಕೆ 
ಸಿಕ್ಕುತ್ತದೆ. ದೇಹವೆಂಬ ರಥ ನಿಯಂತ್ರಣಕ್ಕೆ ಸಿಕ್ಕಿದರೆ ದೇಹಿಯಾದ ರಥಿಕನಾದ 
ಜೀವನ ಪ್ರಯಾಣ ಸುಖಕರವಾಗಿ ಮುಂದುವರೆಯುತ್ತದೆ. ಆದ್ದರಿಂದ ಕೃಷ್ಣನು 
ಗೀತೆಯಲ್ಲಿ ಆಹಾರದ ನಿಯಂತ್ರಣ ತುಂಬ ಮುಖ್ಯವೆಂದು ಆಹಾರದ ನಿಯಂತ್ರಣದ 
ಬಗ್ಗೆ ಬಹು ಬಗೆಯಿಂದ ಎಚ್ಚರಿಸಿದ್ದಾನೆ. 

"'ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ |"' 

""ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್‌ | 

ಉಚ್ಛಿಷ್ಟಮಪಿಚಾಮೇಧ್ಯಂ ಭೋಜನಂ ತಾಮಸಪ್ರಿಯಮ್‌ ||'' 

ಮುಂತಾಗಿ. ಆದ್ದರಿಂದ ಹೊಟ್ಟೆ ಇದೆ ಎಂದ ಮಾತ್ರಕ್ಕೆ ತುಂಬುವುದೇ 


Ranest chives 


33 


ಪಾಪಕ್ಕೊಂದು ಚಿಕಿತ್ಸೆ 


ಸಿದ್ದಾಂತವಾಗಬಾರದು. ಮುಂದಿನ ಪರಿಣಾಮವೇನೆಂದು ಗಮನಿಸಬೇಕು. ತಿಂದ 
ಆಹಾರ 3 ಭಾಗವಾಗುತ್ತದೆ. ಒಂದು ಭಾಗ ಮಲ-ಮೂತ್ರಗಳಾಗಿ ಹೊರಗೆ ಬಿದ್ದರೆ; 
ಮತ್ತೊಂದು ಭಾಗ ರಕ್ತವಾಗಿ ಪರಿಣಾಮ ಹೊಂದುತ್ತದೆ. ಮತ್ತೊಂದು ಭಾಗ 
ಮನಸ್ಸಾಗಿ ಪರಿವರ್ತನೆ ಹೊಂದುತ್ತದೆ. ಇದರ ಬಗ್ಗೆ ಗಮನ ಇರಬೇಕು. ಕೆಟ್ಟ 
ಆಹಾರ ಮನದಲ್ಲಿ ಸೇರಿದರೆ ಬದುಕಿಗೆ ಚಿಂತೆ ಎಂಬ ರೋಗ ಹತ್ತಿ ಚಿತೆಗೆ 
ಕರೆದೊಯ್ಯುತ್ತದೆ ಎಚ್ಚರ! 

ಆದ್ದರಿಂದ ವಿದುರ ಹೇಳುತ್ತಾನೆ. ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡಿದವರು 
'ಊಟ ಸವಿಯಾಯಿತೇ?' ಎಂದರೆ 'ನಾಳೆ ಹೇಳುತ್ತೇನೆ' ಎನ್ನಬೇಕಂತೆ. ಏಕೆಂದರೆ 
'ನಿನ್ನ ಅನ್ನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಎಂಬುದು ನಾಳೆಯೇ 
ತಿಳಿಯುತ್ತದೆ' ಎಂದು ಅವನ ಬಾವ 

ಕೃಷ್ಣನು ಬಾಲ್ಕದಲ್ಲಿ ಗೋಪಿಯರ ಮನೆ ಮನೆಗೆ ನುಗ್ಗಿ ಬೆಣ್ಣೆೇಯನ್ನೇನೋ 
ಮೆದ್ದ. ಆದರೆ ದೊಡ್ಡವನಾದ ಬಳಿಕ ಆಹಾರಕ್ಕಾಗಿ ಕಾತುರನಾಗಲಿಲ್ಲ. ಭೀಷ್ಮರು 
ಕೃಷ್ಣನಿಗೆ ಹಾಲೆಂದರೆ ಬಲುಪ್ರೀತಿಯೆಂದು ಹಾಲುಣಿಸಲು ಅಣಿಯಾದಾಗ 
ಸಂಧಾನಕ್ಕೆಂದು ಹೋಗಿದ್ದ ಕೃಷ್ಣ ನೇರ ವಿದುರನ ಮನೆಗೆ ಹೋದ. ಏಕೆಂದರೆ 
ಭೀಷ್ಮರು ದ್ರೌಪದಿಯ ಮಾನಾಪಹರಣ ಪ್ರಸಂಗದಲ್ಲಿ ಮೌನ ವಹಿಸಿದ್ದರಿಂದ ಪಾಪ 
ಹೊಂದಿದ್ದಾರೆ. ಅವರ ಮನೆಯ ಹಾಲಿನಲ್ಲಿ ದುಷ್ಪ್ರಭಾವ ಇದೆ ಎಂದು ತೋರಿ 
ವಿದುರನ ಮನೆಗೆ ಹೋದ. ಇದು ಕೃಷ್ಣನು ಆಹಾರದ ಬಗ್ಗೆ ಎಚ್ಚರ ಮೂಡಿಸಿದ 
ಕೃತಿ. 

ಇನ್ನು ಅಶ್ವತ್ಥಾಮರು ಹಾಲಿಗೆ ಮೋಹಿತರಾಗಿ ಜೀವನವನ್ನೆಲ್ಲಾ ಹಾಲಾಹಲ 
ಮಾಡಿಕೊಂಡು ಕೃಷ್ಣನನ್ನೇ ಕೊಲ್ಲಬೇಕೆಂಬ ನೀಚ ಸಂಕಲ್ಪಕ್ಕೂ 
ಅಣಿಯಾಗಿದ್ದರೆಂಬುದನ್ನು ಯೋಚಿಸಿ ಆಹಾರವನ್ನು ಬಾಯಿಗಿಡಿ. ಜಾಗ್ರತೆ. 
ತಿನ್ನುವುದೇ ಪುರುಷಾರ್ಥವಲ್ಲ. ತಿಳಿದು ತಿನ್ನುವುದು ಪುರುಷಾರ್ಥ. 


Ranedst chives 


34 


ಪಾ न =). ದು ಫೆ: ಬಾ 
ಪಾಪಕ್ಕೊಂದು ಚಿಕಿತ್ಸ 


ಬರೆ धमु पम ಬುದ್ದಿ ಕಬಿಯದೆ रस्ता] 


ಖಲಜಾರವಧೂಗ್ಯಹಾಣಿ ನಿತ್ಯಂ 
ಚರಣಾಭ್ಯಾಮನುಯಾಮ್ಯಹಂ ತ್ವರಾಭ್ಯಾಮ್‌ | 

ನ ತು ಮಾಧವ ತಾವಕಾಲಯಾಂಶ್ನ 
ಪ್ರತಿಯಾಮೀಶ ಮಹತ್ತಮಾಗ್ರಹೋತಹಮ್‌ ||€ || 


ಮಾಧವನೇ! ನನ್ನ ಕಾಲ್ಲಳು ಖಲ-ವೇಶ್ವೆಯರ ಮನೆಗಳಿಗೆ ನುಗ್ಗಲು 
ತ್ವರೆ ಮಾಡುತ್ತಿವೆ. ಆದರೆ ನಿನ್ನ ಮಂದಿರಕ್ಕೆ ನಡೆಯಲು ಪ್ರತಿಭಟಿಸುತ್ತಿವೆ. 
ರಕ್ಷಿಸು. ಅವು ಗಳನ್ನು ಶಿಕ್ಲಿಸು 

"ಚರಣೌ ತೌ ತು ಸಪಲೌ ಕೇಶವಾಲಯ ಗಾಮಿನೌ" ಎಂದಿದ್ದಾರೆ. 
ಆಚಾರ್ಯರು. ಕಾಲ್ಲುಳಿಗೆ ಸಾರ್ಥಕ್ಯ ಹರಿಮಂದಿರಕ್ಕೆ ಸಾಗಿದಾಗಲೇ ಆದರೆ 
ಹೆರಿಮಂದಿರಕ್ಕೆ ಕಾಲೇಳವು. ಆದರೆ, "ಸ್ಟೈರಿಣೀ ಕರೆದಿದ್ದಾಳೆ. ಧನ ಸಿಗುತ್ತದೆ" ಎನ್ನಿ. 
ತಲೆ ನೆರೆದ ಮುದುಕನೂ ಛಂಗನೆ ಎದ್ದು ನಿಲ್ಲುತ್ತಾನೆ. ಎಲ್ಲಿಲ್ಲದ ಬಲ ಕಾಲ್ಲಳಿಗೆ 
ಬರುತ್ತದೆ. ಇಂದು ದುಷ್ಟರ ತಾಣಗಳು ಅನೇಕ ಇವೆ. ಕೈಬೀಸಿ ಕರೆಯುತ್ತಿವೆ. ಮದ್ಮ, 
ವನಿತೆಯರ ಜತೆ ಸ್ವಚ್ಛಂದವಾಗಿ ವಿಹರಿಸುವವರ ಸಂಖ್ಯೆ ಅಧಿಕವಾಗಿದೆ. 
ಷೇರ್‌ಮಾರ್ಕೆಟ್‌ ಬಡ್ಡಿ, ವೃವಹಾರ, ಫೈನಾನ್ಸ್‌ ಈ ಕ್ರಮದ ಲಾಬಿ ನಿತ್ಮವೂ 
ತಪ್ಪದೆ ಅತ್ಯುತ್ಸಾಹದಿಂದ ನಡೆಯುತ್ತಿದೆ. ಇಲ್ಲಿಗೆ ದಿನೇ ದಿನೇ ಸಾಗುವವರ ಸಂಖ್ಯೆ 
ಅಧಿಕವಾಗುತ್ತಿದೆ. ಕೆಲವರು ಮಡಿವಂತಿಕೆ ಸಮಾಜದಲ್ಲಿ ಹುಟ್ಟಿದೆವಲ್ಲ. ಇಂತಹ 
ಸ್ಥಳಗಳಿಗೆ ಹೋಗಲಾಗುತ್ತಿಲ್ಲವಲ್ಲ ಎಂದು ಪರಿತಪಿಸುವವರೂ ಇದ್ದಾರೆ. ಕೆಲವರು 
ಅಲ್ಲಿಯ ಸ್ವಚ್ಛಂದತೆಯಲ್ಲಿ ತಾವು ಭಾಗವಹಿಸದೇ ಇದ್ದರೂ ಭಾಗವಹಿಸುವವರ 
ರೀತಿ, ಉನ್ಮಾದ ಸ್ಥಿತಿಗತಿಗಳನ್ನು ಅವಲೋಕಿಸಿಕೊಂಡು ಬರುವ ಹವ್ಮಾಸ 
ಹೊಂದಿರುತ್ತಾರೆ. ಇದು ವಿಷಯೋನ್ಮತ್ತರಿಗೆ ಇವರು ನೀಡುವ ಪ್ರೋತ್ಸಾಹವೆಂದೇ 
ಹೇಳಬೇಕು. ಅಂತೂ ಇಂತಹ ಪ್ರಸಂಗಗಳ ಬಗ್ಗೆ ಮಾತನಾಡುವವರು ಹಲವರು, 
ದುಷ್ಟ ವನಿತೆಯರ ಸಂಪರ್ಕ ಇಟ್ಟುಕೊಳ್ಳುವವರು ಕೆಲವರು. ಅಸಹಾಯಕರು 
` ಕೆಲವರು. ಹೀಗೆ ವಿಭಾಗಿಸುತ್ತಾ ಹೋದರೆ ಹರಿ ಮಂದಿರಕ್ಕೆ ಪ್ರತಿದಿನವೂ ಅದೇ 
ಕುತೂಹಲದಿಂದ ಸಾಗುವವರ ಸಂಖ್ಯೆ ಎಷ್ಟಿದೆ? ಕ್ಷಣಕಾಲ ವಿದ್ಯುತ್‌ ಸ್ತಂಭನವಾದರೆ 
ಗರಬಡಿದವರಂತೆ ಬೊಬ್ಬಿಡುವರಿದ್ದಾರೆ. ನಿತ್ಯವೂ 'ಹರಿಸ್ಮರಣೆ' ಎಂಬ ವಿದ್ಯುತ್‌ 
ಸ್ತಂಭಿತವಾಗಿದ್ದರೂ ಇದಕ್ಕೇಕೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಬಹುಷಃ ಹೊಟ್ಟೆಯು 


35 


ಹಸಿವಿನಿಂದ ಚುರುಗುಟ್ಟುವಂತೆ ತಲೆಗೂ ಇಂತಹ ಒಂದು ಹಸಿವಿನ ಸಂವೇದನೆಯನ್ನು 
ಶ್ರೀಹರಿಯು ನೀಡಿದ್ದಲ್ಲಿ ಚೆನ್ನಾಗಿರುತ್ತಿತ್ತೋ ಏನೋ!. ಕೆಲವರಂತೂ ಇಂಥ 
ಸಂವೇದನೆ ಅವನೇಕೆ ನೀಡಲಿಲ್ಲವೆಂದು ನಾಮಸ್ಮರಣೆಯ ಹೊಣೆಗಾರಿಕೆಯನ್ನು 
ಹರಿಯ ತಲೆಯ ಮೇಲೆ ಹಾಕಿ ತಾವು ಸ್ವಚ್ಛಂದವಾಗಿ ವರ್ತಿಸುತ್ತಾರೆ. ಅರೆ ಬೆತ್ತಲೆಯ 
ವೇಶ್ಯೆಯರ ದೃಶ್ಯಾವಳಿಗಳಲ್ಲಿರುವ ತವಕ ಹರಿಯ ವಿಶ್ವರೂಪದರ್ಶನದಲ್ಲಿಯೂ 
ಇವರಿಗಿಲ್ಲ. ಇಂತಹ ಅಸುರ ಮಂದಿಯ ನಡುವೆ ಕೆಲವು ಸಜ್ಜನರನ್ನು ಹರಿಯು 
ಸೇರಿಸಿದ್ದಾನೆ. ಆದರೆ ಅವರ ಹಾವಳಿಯಿಂದ ಸರಿಯಾದ ಮಾರ್ಗಕ್ಕೆ ಸಜ್ಜನರು 
ಬರುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಅಧರ್ಮಗಾಮಿ ಕಂಸನ ಭಯದಿಂದ 
ಬ್ರಾಹ್ಮಣರು ಅಂದೇ ಕೃಷ್ಣನ ಬಳಿ ಹೋಗಲು ಅಂಜಿದರಂತೆ. ಗರ್ಗಮುನಿಗಳು 
ಕಂಸನಿಗೆ ಹೆದರಿ ಗುಟ್ಟಿನಲ್ಲಿ ಕೃಷ್ಣ, ರಾಮ ಎಂದು ನಾಮಕರಣ ಮಾಡಿದರಂತೆ. 
ಅಂತಹವಗೇ ಭಯವಿದ್ದಾಗ ನಮ್ಮಂಥವರಿಗೆ ಅಧರ್ಮದ ವಿರುದ್ಧ ಸೆಟೆದು ನಿಲ್ಲುವ 
ಕಿಚ್ಚು ಹುಟ್ಟುವುದೆಂತು. ಸಹವಾಸ ದೋಷದಿಂದ ದುರಾಗ್ರಹ ಹೊಂದಿದ ಬುದ್ಧಿಯು 
ನನ್ನ ಕಾಲ್ಗಳನ್ನು ಹರಿಮಂದಿರಕ್ಕೆ ಕೊಂಡೊಯಲು ಪ್ರತಿಭಟಿಸುತ್ತದೆ. ಇದಕ್ಕೆ 
ತಿಳುವಳಿಕೆ ನೀಡುವ ಉಪಾಯವೇನೆಂದು ಅರುಹೆಲೋ ಹರಿಯೇ! ಎಂಬ ದೈನ್ಯತೆಯ 
ಪ್ರಾರ್ಥನೆ ಪೊಜ್ಮರ ಈ ಪದ್ಮದಲ್ಲಿದೆ. 


ದಪ್ಪಾ ತೆಚ್ಚಿಗೆ ಶಿಷ್ಟಗಿಗೆಣಟ 


ಮನ ಏವ ಹರೇತಖಿಲೇಂದ್ರಿಯಾಣಾಂ 

ವರಮಿತ್ವಂ ಪ್ರಮಿತಂ ಶೃುತಿಸ್ಕೃತಿಭ್ಯಾಮ್‌ | 
ಸಮನೋಜಯಿನೋತಖಲೇಂದ್ರಿಯಾಣಾಂ 

ಜಯ ಏವೇತಿ ಜನಾನುಭೂತಿರಸ್ತಿ ० 


ಹರಿಯೇ! ಇಂದಿ, ಯಗಳ ರಾಜ ಮನಸೆಂಬುದು ಪಮಾಣ 
ಸಿದ್ಧವಾಗಿವೆ. ಮನಸ್ಸೊಂದು ಗೆದ್ದರೆ ಇಂದ್ರಿಯಗಳನ್ನು ಗೆದ್ದಂತೆ 
` ಎಂಬುದು ಎಲರ ಅಮುಭವ. 


ಒಂದೂರಿನಲ್ಲಿ ಒಬ, ಅಜಪಾಲನಿದ್ದ. ದಿನವೂ ಆಡುಕುರಿಗಳನು: ಮೇಯಿಸಿ 
ಕಾಲಕಳೆಯುತ್ತಿದ್ದ. ಹೊಲ-ಗದ್ದೆ ಗುಡ್ಡಗಳಿಗೆ ಆಡು-ಕುರಿಗಳನ್ನು ಕರೆದೊಯ್ದು 


Ranest 77111 1 


36 


ಪಾಪಕ್ಕೊಂದು ಚಿಕಿತ್ಸೆ 


ಅವುಗಳನ್ನು ಮೇಯಲು ಬಿಡುತ್ತಿದ್ದ. ಅವುಗಳು ಸುಖವಾಗಿ ಮೇಯುತ್ತಿರಲು ತನಗೆ 
ಹಸಿವಾದಾಗ ತಾನು ತಂದಿಟ್ಟುಕೊಂಡ ಬುತ್ತಿಯನ್ನು ತಿಂದು ಹೊಟ್ಟೆ 
ತುಂಬಿಸಿಕೊಳ್ಳುತ್ತಿದ್ದ. ಹೀಗೇ ದಿನ ಕಳೆಯುತ್ತಿರಲು ಒಂದು ದಿನ ಅಜಪಾಲಕ 
ಮನೆಯಿಂದ ಮೊಸರನ್ನದ ಬುತ್ತಿ ತಂದಿಟ್ಟುಕೊಂಡಿದ್ದ. ಕಾಡುಮೇಳಗಳಲ್ಲಿ 
ತಿರುಗುತ್ತಾ ಆಯಾಸವಾಗಿ ಬಲು ನೀರಡಿಕೆಯಾಯಿತು. ತಂದ ನೀರೆಲ್ಲ 
ಖಾಲಿಯಾಗಿತ್ತು. ದೂರದಲ್ಲೊಂದು ಸರೋವರವನ್ನು ಕಂಡ. ಅಲ್ಲಿಗೆ ಹೋಗಿ ನೀರು 
ತರಬೇಕೆಂದು ಹೊರಟ. ಹೋಗುವಾಗ ತನ್ನ ಮನೆಯಿಂದ ತಂದ ಬುತ್ತಿಯನ್ನು 
ಅಲ್ಲೆ ಒಂದು ಮರದ ಪೊಟರೆಯಲ್ಲಿಟ್ಟು ನಡೆದ. ಇವನನ್ನೇ ಗಮನಿಸುತ್ತಿದ್ದ 
ಕೋತಿಯೊಂದು ಆ ಪರಿಸರದಲ್ಲಿತ್ತು. ಆವಿಪಾಲಕೆ ಆಚೆ ನೀರಿಗಾಗಿ ನಡೆದ. 
ಈಚೆಯಿಂದ ಕೋತಿಯು ಹಸಿವಿನಿಂದ ಕಂಗೆಟ್ಟು ಅವನ ಬುತ್ತಿ ಇಟ್ಟ ಜಾಗದ ಬಳಿ 
ಬಂದಿತು. ದೇವರೇ ಕೊಟ್ಟ ಮೃಷ್ಟಾನ್ನವೆಂದು ಬಗೆದು ಬುತ್ತಿ ಬಿಚ್ಚಿ ಯಥೇಷ್ಟವಾಗಿ 
ತಿಂದಿತು. ಇನ್ನು ಬುತ್ತಿಯ ಯಜಮಾನ ಬರುವ ಹೊತ್ತಾಯಿತೆಂದು ತಿಳಿದು ಸ್ವಲ್ಪ 
ಗಾಬರಿಯಾಯಿತು. ಅವನು ಬಂದು ನೋಡಿದರೆ ಸಿಟ್ಟಾಗಿ ಅಟ್ಟಿಸಿ ಹೊಡೆದಾನೆಂದು 
ಸ್ವಲ್ಪ ಕುಯುಕ್ತಿಯನ್ನು ಬಳಸಿತು. ಅಲ್ಲಿಯೇ ಒಂದು ಮುದ್ದಾದ ಮೇಕೆಯ ಮರಿ 
ಈಗತಾನೇ ಪ್ರಕೃತಿಯ ಗರ್ಭದಿಂದ ಹೊರಬಂದು ಛಂಗಛಂಗನೆ ಕೆನೆಯುತ್ತಿತ್ತು. 
ಇದರ ಮೇಲೆ ಕೋತಿಗೆ ದೃಷ್ಟಿ ಬಿತ್ತು. ತಾನು ಇಷ್ಟು ಹೊತ್ತು ತಿಂದ ಎಲ್ಲ ಮೊಸರಿನ 
ಅನ್ನದ ಕೈಯನ್ನು ಮೇಕೆ ಮರಿಯ ಮುಸುಡಿಗೆ ಒರೆಸಿ ಪರಾರಿಯಾಯಿತು. ಅತ್ತ 
ಹಸಿದಿದ್ದ ಕುರಿಗಾರ ಬಂದ. ತನ್ನ ಬುತ್ತಿಯ ಬಳಿ ಸಾಗಿ ನೋಡುತ್ತಾನೆ. ಬುತ್ತಿ 
ಎಲ್ಲವೂ ಖಾಲಿಯಾಗಿದೆ. ಸಿಟ್ಟಾಗಿ ದೃಷ್ಟಿ ಇಟ್ಟು ನೋಡಿದ ಮೇಕೆಯ ಬಾಯಲ್ಲಿ 
ಮೊಸರನ್ನದ ಗುರುತು ಕಂಡಿತು. ನನ್ನ ಆಹಾರವನ್ನು ಮೇಕೆಯ ಮರಿಯೇ ತಿಂದಿತೆಂದು 
ಭ್ರಾಂತನಾಗಿ ಹಸಿವಿನಿಂದ ಕಂಗೆಟ್ಟು ಕೋಲಿನಿಂದ ಮೇಕೆ ಮರಿಗೆ ಬಲವಾಗಿ ಹೊಡೆದ. 
ಏನೂ ಅರಿಯದ ಮೂಕಪ್ರಾಣಿ ಮುಗ್ಗತನದ ತನ್ನ ಕಣ್ಣಾಲಿಗಳಿಂದ ಯಜಮಾನನ್ನೇ 
ನೋಡುತ್ತ ಪ್ರಾಣಬಿಟ್ಟಿತು. 

ಬಹುಷಃ ಈ ಕಥೆ ನಮ್ಮ ಮನಸ್ಸಿಗೆ ಅನ್ವಯವಾಗುತ್ತದೆ. ಕೆಟ್ಟ ಖಾರದ ಪದಾರ್ಥ 
ತಿನ್ನು. ಎಂದು ಮನಸ್ಸು ಪ್ರೇರಣೆ ಮಾಡಿ ಬಿಟ್ಟುಬಿಡುತ್ತದೆ. ಅದರ ಪರಿಣಾಮ 
ನಾಲಿಗೆ ಅನುಭವಿಸಬೇಕಾಗುತ್ತದೆ. ಕೆಟ್ಟಕರ್ಮ ಕೈಯಿಂದ ಮಾಡಿಸುವುದು ಮನಸ್ಸು. 
ಹೆಟ್ಟು ಶರೀರಕ್ಕೆ. ತಾನು ಆರಾಮವಾಗಿರುತ್ತದೆ. ಕಪಿಯಂತಹ ಮನಸ್ಸಿನಿಂದ 


24.17.91. १.7.711 31 


37 


ಪಾಪಕ್ಕೊಂದು ಚಿಕಿತ್ಸೆ 


ಕುರಿಮರಿಯಂತಹ ಇಂದ್ರಿಯಗಳಿಗೆ ಬಲು ಉಪದ್ರವವವಾಗಿದೆ. ಇದನ್ನು ಒಬ್ಬ 
ಕವಿ ಸೊಗಸಾಗಿ ನಿರೂಪಿಸುತ್ತಾನೆ. 

ಖಲಃ ಕರೋತಿ ದುರ್ವ್ವೃತ್ತಂ ನೂನಂ ಫಲತಿ ಸಾಧುಷು | 

ದಶಾನನೋ ಹರತ್‌ಸೀತಾಂ ಬಂಧನಂ ತು ಮಹೋದಧೇಃ: || 

ದುಷ್ಟರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಅದರ ಪರಿಣಾಮವನ್ನು ಶಿಷ್ಟರು 
ಅನುಭವಿಸಬೇಕಾಗುತ್ತದೆ. ಸೀತೆಯನ್ನು ಕದ್ದೊಯ್ದವನು ರಾವಣ. ಆದರೆ ಬಂಧನ 
ಮಾತ್ರ ಸಮುದ್ರಕ್ಕಾಯಿತು. ಇದರಂತೆ ಮನಸ್ಸಿನ ಪ್ರೇರಣೆಯಿಂದ ಇಂದ್ರಿಯಗಳು 
ಕರ್ಮ ಮಾಡುತ್ತವೆ. ಕಳ್ಳ ಮಾಡಿದ್ದು ಮನಸ್ಸು. ಆದರೆ ಪೆಟ್ಟು ಇಂದ್ರಿಯಗಳಿಗೆ. 
ರಾಜನ ಆಜ್ಞೆಗೆ ಗುರಿಯಾದ ಭೃತ್ಯ ಶತ್ರುಗಳಿಂದ ಒದೆಯನ್ನು ಅನಿವಾರ್ಯವಾಗಿ 
ತಿನ್ನುವಂತೆ ಮನೋರಾಜನ ಆದೇಶಪಾಲಕರಾದ ಇಂದ್ರಿಯಭ್ಯೃತ್ಯರಿಗೆ ಪೆಟ್ಟು ತಿನ್ನುವ 
ಅಪಾಯವಿದೆ. ಈ ಮನಸ್ಸೊಂದನ್ನು ಸರಿಪಡಿಸಿಕೊಂಡಲ್ಲಿ ಎಲ್ಲವೂ ಸ್ವಸ್ಥ, ಕ್ಷೇಮ. 
'ಮನೋ ಹಿ ಹೇತುಃ ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೇ' ಎಂಬ ಮಾತೂ 
. ಸ್ಪಷ್ಟವಾಗಿದೆ. ಈ ಮನಸ್ಸು ಒಳ್ಳೆ ಹಾದಿ ಹಿಡಿದರೆ ಮುಕ್ತಿದ್ವಾರವೇ 
ತೆರೆದುಕೊಳ್ಳುತ್ತದೆ. 'ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಸಯೋಃ' 
ಆದರೆ ಈ ಮನಸ್ಸಿನ ವಿರುದ್ಧ ಸಾಗುವ ಬಗೆ ಹೇಗೆ ತಿಳಿಯದಾಗಿದೆ. 


ಹರಿ ಒಲುಮೆಗೆ ಪ್ರಯತ್ನ ಏಬ್ಲ 


ಮನಸಾಚ್ಯುತಕೃಷ್ಣ ತಾದೃಶೇನಾ 
ಹೈನುಚಿಂತ್ಕೈವ ಭವಂತಮಾತ್ಮಭಕ್ತಾನ್‌ | 
ಭವವಾರಿನಿಧೇಃ ಸುತಾರಯಂತಂ 
ಭವವಾರ್ಥಿಂ ನ ಹಿ ತರ್ತುಮಸ್ತಿ ಯತ್ನಃ lel 
ಅಚ್ಯುತ ಕೃಷ್ಣನೇ! ಇಂತಹಪ್ರಬಲವಾದ ಮನಸ್ಸಿದ್ದರೂ ನಿನ್ನ ಮತ್ತು ನಿನ್ನ 
ಸಂಗಿಗಳೆ ಸಂಗದಿಂದ ಸಂಸಾರವನ್ನು ದಾಟುವ ಪ್ರಯತ್ನ ನಡೆದೇ ಇಲ್ಲ. 
ಹರಿಯೇ! ಭಕ್ತರನ್ನು ಉದ್ದರಿಸುವವನು ನೀನು. ಭಕ್ತರನ್ನು ಜಾರದಂತೆ 
ಕಾಪಾಡುವ ಅಚ್ಚುತನು ನೀನು. ನಿನ್ನಂಡ್‌ ಸರ್ವಸಮರ್ಥ್‌ನನ್ನು ಸ್ಮರಿಸಿ 
ಭವಬೇಗುದಿಯಿಂದ ದಾಟಲು ಸಾಧ್ಮತೆಗಳಿದ್ದರೂ ಅದಕ್ಕಿನ್ನು ಮನಸ್ಸು 
ತಯಾರಾಗಿಲ್ಲ. ಅನಾದಿ ಸಂಸಾರದ ವಿಷವು ಆತ್ಮನ ಒಳಕ್ಕೆ ನುಗ್ಗಿ ಬಂಧನವನ್ನೇ 


Rateat oPuichives 





38 


ಪಾಪಕ್ಕೊಂದು ಚಿಕಿತ್ಸೆ 


ಸುಖವೆಂದು ಬಭ್ರಮಿಸಿದೆ ಈ ಮನಸ್ಸು. ಅನೇಕ ಶೃುತಿ ಸ್ಮೃತಿಗಳು ಇದು ಸುಖವಮಲ್ಲ. 
ಸುಖದ ಭ್ರಾಂತಿ. ಇದು ನಶ್ವರ. ಹೇಯ. ಅಲ್ಪವಾದುದು. 'ತುರಗಜ್ಜಿಯ ಸುಖದಂತೆ'. 
ಗೆರೆಟೆ ನೆಕ್ಕಿದಂತೆ'. ಕಾಮಧೇನುವಿನ ಬಳಿ ಗೋಮಯ ಬಾಚಿದಂತೆ!. 'ಹಾವಿನ 
ಹೆಡೆಯ ನೆರಳಿನಂತೆ". 'ಬಿಸಿಲುಗುದುರೆಯನರಸಿದಂತೆ'. 'ಚೇಳಿನ ಭಯಕ್ಕೆ ಹೆದರಿ 
ಹುಲಿಯ ಬಾಯಿಗೆ ಬಿದ್ದಂತೆ'. 'ಕಸ ಮುಚ್ಚಿದ ಪಾಳು ಬಾವಿಯಂತೆ". 'ತಿರುಕನ 
ಕನಸಿನಂತೆ' 'ಗುಡಜಿಹ್ವೆಕೆಯಂತೆ'. ಎಂದು ಸಾವಿರಾರು ದೃಷ್ಟಾಂತಗಳನ್ನು ಕೊಟ್ಟು 
ಹೇಳಿದರು. ಅದಕ್ಕೇನು ಪರಿಣಾಮವಾಗುತ್ತಿಲ್ಲ. 'ಕಾಳೆ ಬೆಳದಿಂಗಳು ಈ ಸಂಸಾರ 
ಕತ್ತಲೆ ಬೆಳದಿಂಗಳು. ಮೂರು ದಿನದ ಭಾಗ್ಯ ರುಣ ರುಣ' ಮುಂತಾಗಿ ಪದ್ಮ 
ಪಠಿಸಿ ಗೊತ್ತೇ ವಿನಾ ಅದರ ಅಂತರಾರ್ಥಕ್ಕಿನ್ನು ಮನಸೋಲಲಿಲ್ಲ. 

ಕಾಳೆಸಂತೆಯ ವ್ಯಾಪಾರಿಗಳ ಕೂಗಿಗೆ ಯಾರೂ ಗಮನ ಹರಿಸದಿರುವಂತೆ ಶೃುತಿ 
ಸ್ಮೃತಿಗಳ ಪಾಡು ಹಾಗಾಗಿದೆ. ಶೃುತಿ ಸ್ಕೃತಿಗಳು ಯಾರಿಗಾಗಿ ಹೇಳುತ್ತಿವೆ ಎಂಬ 
ಯೋಚನೆಯೇ ಇಲ್ಲವಾಗಿದೆ. 

ಸ್ವಲ್ಪ ಗಂಭೀರವಾಗಿ ಯೋಚಿಸಿ ನೋಡಿದರೆ ಲಕ್ಷ್ಮೀಪತಿಯ ಮಕ್ಕಳಾದ ನಾವು 
ತೊಟ್ಟಿಯಲ್ಲಿ (ಡಸ್ಟ್‌ಬಿನ್‌) ಬಿದ್ದಿರುವ ಎಂಜಲು ಅಗಳುಗಳನ್ನು ಹೆಕ್ಕುತ್ತಿದ್ದೇವೆ' 
ಎನ್ನಿಸದಿರದು. ರಾಜಪುತ್ರರು ಎಂಜಲು ತಿನ್ನುವುದು ಎಷ್ಟು ಸರಿ? ನಾವೆಲ್ಲರೂ 
ಶ್ರೀಮನ್ನಾರಾಯಣನ ಮಕ್ಕಳು. ಆದರೆ ದರಿದ್ರರ ಮಕ್ಕಳಂತೆ, ಕಲಿಯ ಮಕ್ಕಳಂತೆ, 
ಸ್ವಾರ್ಥ ಐಹಿಕ ಭೋಗಗಳೇ ಬಲು ಶ್ರೇಷ್ಠ ಎಂದು ಭ್ರಾಂತರಾಗಿದ್ದೇವೆ. ಇದು 
ದೇವರಿಗೆ ಮಾಡುವ ಅಪಮಾನ. ದೇವರ ಮಕ್ಕಳಾದ ನಾವು ದೇವರು ಕೊಟ್ಟ 
ವರ್ಣಾಶ್ರಮಮೋಚಿತವಾದ ಕೆಲಸಗಳನ್ನು ಮಾಡಿಕೊಂಡು ಹರಿಪೂಜೆ ಎಂದು 
ಸಮರ್ಪಿಸುತ್ತಿರಬೇಕು. 

ಅರ್ಜುನನು ಯುದ್ಧಕ್ಕೆಂದು ಬಂದು ಓಡತೊಡಗುತ್ತಾನೆ. ಕೃಷ್ಣ ಕೇಳುತ್ತಾನೆ. 
ಬಂದದ್ದೇಕೆ? ಹೋಗುತ್ತಿರುವುದೇಕೆ? 

ಅರ್ಜುನ :- ರಾಜ್ಯ ಲಾಭಕ್ಕಾಗಿ ಯುದ್ದ ಮಾಡಬೇಕೆಂದು ಬಂದೆ. ಗುರುಗಳನ್ನು 
ಕೊಂದು ಅನುಭವಿಸುವ ರಾಜ್ಯ ಸುಖ ಬೇಡವೆನಿಸಿತು ಅದಕ್ಕೆ ಹೊರಟೆ ಎಂದ. 

ಕೃಷ್ಣ ಹೇಳುತ್ತಾನೆ. ಅದು ಸರಿ ಯುದ್ದರೂಪವಾದ ಕರ್ಮವನ್ನು ರಾಜ್ಯಲಾಭಕ್ಕಾಗಿ 
ಮಾಡಬೇಕೆಂದು ನಿನಗೆ ಹೇಳಿಕೊಟ್ಟವರು ಯಾರು? 

ಈ ಪ್ರಶ್ನೆಗೆ ಅರ್ಜುನ ಅವಾಕ್ಕಾದ? 

ಕೃಷ್ಣ ಕೇಳುತ್ತಾನೆ. ಯುದ್ದವನ್ನು ರಾಜ್ಯಕ್ಕಾಗಿ ಮಾಡಬೇಕೆಂದು ಯಾರ್ಯಾರು 


Ranest oHchives 


39 


ಪಾಪಕ್ಕೊಂದು ಚಿಕಿತ್ಸೆ 


ಬಂದಿದ್ದಾರೆ? ಅರ್ಜುನನು ಎದುರು ನಿಂತಿರುವ ದುರ್ಯೋಧನಾದಿಗಳನ್ನು 
ತೋರಿಸುತ್ತಾನೆ. ಆವಾಗ ಕೃಷ್ಣನು ಅದ್ಭುತವಾದ ಮನಶ್ವಾಸ್ತ್ರವೆನಿಸಿದ ಗೀತೋಪದೇಶ 
ಮಾಡುತ್ತಾನೆ. 

ಯುದ್ಧವು ದುಷ್ಟರ ವಿರುದ್ಧ ಕೃತ್ರಿಯರು ನಡೆಸಬೇಕಾದ ದೇವರ ಪೂಜೆ. ಇಲ್ಲಿ 
ಲಾಭ-ನಷ್ಟ, ಜಯ-ಅಪಜಯ, ಮಾನೆ-ಅಪಮಾನ ಯಾವುದಕ್ಕೂ ಮೂರು ಕಾಸು 
ಬೆಲೆಯಿಲ್ಲ. ಹರಿಯು ಪ್ರಸನ್ನನಾಗುವಂತೆ ಕರ್ತವ್ಯ ಮಾಡಿದುದೇ ಫಲ. ನೀನು 
ಫಲಕಾಮನೆಯಿಂದ ಯುದ್ದ ಮಾಡಬೇಡ. ಭಗವತ್ರೀತಿಗಾಗಿ ಸೆಣಸಾಡು. ಇದರಿಂದ 
ನಿನಗಾವ ಪಾಪ ಲೇಪವೂ ಆಗದು ಎಂದಾಗ. ಅರ್ಜುನ ಕರ್ತವ್ಯಕ್ಕಾಗಿ ಸಿಡಿದು 
ನಿಲ್ಲುತ್ತಾನೆ. ಇಂದು ಕರ್ತವ್ಯ ಮೂಡರಾದ ನಾವೂ ಗೀತೆಯಿಂದ ಇದೇ 
ಸ್ಫೂರ್ತಿಯನ್ನು ಹೊಂದಬೇಕಾಗಿದೆ. ಶ್ರುತಿಸ್ಕೃತಿಗಳು ಯಾವುವೂ ಐಹಿಕ ಸುಖಕ್ಕಾಗಿ 
ಕರ್ಮ ಮಾಡಿ ಎನ್ನುತ್ತಿಲ್ಲ. ಫಲವನ್ನು ಹರಿ ಅಧೀನವೆಂದರಿತು ಜೀವನವನ್ನು 
'ಯಜ್ಞ ಭಾವನೆಯಿಂದ ನಡೆಸಿರಿ ಎನ್ನುತ್ತಿವೆ. ಯಜ್ಞದಲ್ಲಿ ಪ್ರತಿಯೊಂದು ಆಹುತಿಯ 
ದಾನದ ಪ್ರಸಂಗದಲ್ಲಿಯು 'ಸ್ವಾಹಾ' "ಇದಂ ನ ಮಮ' ಎನ್ನುವಂತೆ ಪ್ರತಿಯೊಂದು 
ಕರ್ತವ್ಯದ ಹಿಂದೆಯೂ 'ಹರಿಪ್ರೀತಿಗಾಗಿ! ಈ ಕರ್ಮ'. 'ನನಗ್ಮಾವ ಐಹಿಕ ಸುಖಗಳು 
ಇದರಿಂದ ಬೇಡ' ಎಂದು ಮಾಡುತ್ತಿರಿ. ಇದರಿಂದಾಗುವ ಪ್ರಯೋಜನವೇನೆಂದು 
ನೀವೇ ಬಲ್ಲವರಾಗುತ್ತೀರಿ. ಬಹಳ ಸುಲಭವಾಗಿ ಹರಿಯನ್ನು ಸಮೀಪಿಸಬಹುದಾದ 
ತಿಳಿಯಾದ ಹಿರಿದಾದ ತತ್ವವನ್ನು ಶ್ರೀಮದಾನಂದ ತೀರ್ಥ ಭಗವತ್ಸಾದಾಚಾರ್ಯರು 
ನಮ್ಮ ಪಾಲಿಗೆ ಪ್ರೀತಿಯಿಂದ ತಿಳಿಸಿದ್ದರೂ ನಮ್ಮ ಅಜ್ಞಾನ ಕೂಪದಿಂದ ಇನ್ನೂ 
ನಾವು ಹೊರಬಂದಂತಿಲ್ಲ. ಇದಕ್ಕಾವೆ ಪ್ರಯತ್ನಗಳು ನಡೆಯುತ್ತಿಲ್ಲ. ಇದಕ್ಕೇನು 
ಮಾಡಬೇಕೆಂದು ನಮ್ಮ ಪರವಾಗಿ ಹರಿಯನ್ನೇ ಮೊರೆಹೊಕ್ಕಿದ್ದಾರೆ ವಿಜಯೀಂದ್ರರು. 

ಹರಿಪರವಾಗಿ ಮನವನ್ನು ತಿದ್ದುವುದೇ ಪ್ರಯತ್ನ ಎನಿಸಿದೆ. ಮಧ್ವರಂತಹ 
ಗುರುಗಳನ್ನು ನಿತ್ಯ ನೆನೆಯುವುದೇ ಸತ್ಕರ್ಮ ಎನಿಸಿದೆ. (ಕೃತ್ಮೇಷು ಪ್ರವರ ಇತೀಹ 
ವರ್ಣಯಾಮಃ) ಸುಖದುಃ:ಖಗಳೆರಡು ಹರಿಯಧೀನ. ದುಃಖವು ಹೇಗೆ 
ಬಯಸದಿದ್ದರೂ ಬಂದೇ ತೀರುವುದೋ ಸುಖವೂ ಹಾಗೆ. ಬೇಡ ಬೇಡ ಎಂದರೂ, 
ಬರುವ ಸುಖ ಬಂದೇ ಬರುತ್ತದೆ. ಅದಕ್ಕಾಗಿ ಪ್ರಯತ್ನ ಮಾಡುವವನ ಬಳಿ ಶಾಸ್ತ್ರ 
ಕೇಳುತ್ತದೆ. "ಸುಖ ದುಃಖಗಳೆರಡು ಸಮಾನ. ಸುಖಕ್ಕೆ ಪ್ರಯತ್ನ ಪಡುತ್ತಿದ್ದೀಯಲ್ಲ 
ಅದರಂತೆ ದುಃಖಕ್ಕೇಕೆ ಪ್ರಯತ್ನಿಸುತ್ತಿಲ್ಲ" ಎಂದು. ಇದಕ್ಕೆ ನಾವು ಮೂರ್ಫಿರೆಂಬುದೇ 
ಉತ್ತರವಾಗಿದೆ. ಎಚ್ಚರ!. ಆದ್ದರಿಂದ ಬಾಹ್ಯವಾಗಿ ಸುಖದುಃಖಗಳು ಒದಗಿ ಬಂದಾಗ 


(२८२१८ 4 2 cHuichives 


40 


ಪಾಪಕ್ಕೊಂದು ಚಿಕಿತ್ಸೆ 


ಇದನ್ನು ಹರಿಸಂಕಲ್ಪವೆಂದು ಬಗೆದು ತಳ್ಳಿಹಾಕಬೇಕು. ಸಕಲವಿಧದ ಪ್ರಯತ್ನವೂ 
ಹರಿಯಲ್ಲಿ ಮನಸ್ಸನ್ನು ನೆಲೆಗೊಳ್ಳಿಸಲು ಜೀವನ ಯಜ್ಞವು ಹರಿಪೂಜೆಯಂತಾಗಲು 
ನಡೆಸಬೇಕು. ಇದೇ 'ಪ್ರಯತ್ನ' ಶಬ್ದದ ಅರ್ಥ. ಆತ್ಮೋದ್ಧಾರದ ಪ್ರಯತ್ನವೇ 
ಪ್ರಯತ್ನ ಎನಿಸಿದೆ. ಇಂಥ್‌ಹವರನ್ನು ಹರಿಯು ಕಾಯುವ. ಇದನ್ನರಿಯದೆ 
ಮೂರ್ಯನಾಗಿದ್ದೇನೆ. ಉದ್ದರಿಸು!! 


ಹರಿಯೆ ನಿನಗೊಂದು ಕೃತಚ್ಚತೆ 


ಮಮ ಪಾಪಚಯಸ್ಯ ವಾಸುದೇವಾಂತಕ- 
ಲೋಕಸ್ಸಿತಿರೇವ ಚೇತ್ಸಲಂ ತು | 
ನ ಸುಖೀ ಸದೃಶೋಸ್ಲಿ ಮೇ ತ್ರಿಲೋಕ್ಕಾಂ 
ಫಲಭಾವೇನ ಮಹತ್ತಮೋಪಸ್ತಿ ಸಿದ್ಧಮ್‌ eB 
ಹರಿಯೇ! ನೀನು ನನ್ನ ಪಾಪಕ್ಕೆ ನರಕಕ್ಕೇ ತಳ್ಳಿದಿ ಎಂದರೆ 
ನಿಮಗೊಂದು ನಮನ. ಏಕೆಂದರೆ ನನ್ನ ಪಾಪಕ್ಕೆ ಅಂಧ ತಮಸ್ಟೇ ಗತಿ 
ಎಂದು ನಾನು ಹೆದರಿದ್ದೆ. ಆದರೆ ಕರುಣೆಯಿಂದ ನರಕಕ್ಕೆ ಹಾಕಿ ನನ್ನನ್ನು 
ಸಂತೋಷಪಡಿಸಿದೆ. 
ನಾವು ದಿನನಿತ್ಯ ಮಾಡುವ ಪಾಪಕರ್ಮಗಳನ್ನು ಲೆಕ್ಕಿಸುತ್ತಾ ಹೋದರೆ ನಾವೇ 
ಗಾಬರಿಪಟ್ಟೆವು. 10 ಲಕ್ಷ ಸಾಲ ಮಾಡಿದವ ಬಡ್ಡಿ ಕಟ್ಟದಿದ್ದರೆ ದಿನೇದಿನೇ ಬಡ್ಡಿ 
ಬೆಳೆದು, ಅಸಲಿಗಿಂತಲೂ ಅಧಿಕವಾಗಿ ಸಾಲ ಬೆಳೆಯುವಂತೆ ಪ್ರತಿನಿತ್ಯವೂ 
ಔದಾಸೀನ್ಯದಿಂದ ನಾಳೆ ನಾಳೆ ಎಂದು ಧರ್ಮದ ಆಚರಣೆಗೆ ಮುಂದೂಡುತ್ತಾ ಇದ್ದರೆ 
ಪಾಪಪ್ರಚಯ ಅಧಿಕವಾಗಿ ಬೆಳೆಯುವುದು. ಒಂದು ನಿಮಿಷಕ್ಕೆ ಹತ್ತು ಜನ್ಮಕ್ಕೆ 
ಬೇಕಾಗುವಷ್ಟು ಪಾಪಗಳನ್ನು ಜೀವ ಮಾಡುತ್ತಾನೆ. ಕ್ಷಣಾರ್ಧದಲ್ಲಿ ಸಾವಿರಾರು 
ವರ್ಷ ನರಕದಲ್ಲಿ ಶಿಕ್ಷೆ ಅನುಭವಿಸಬೇಕಾಗುವಷ್ಟು ಪಾಪಗಳನ್ನು ನಿತ್ಯ ಮಾಡುತ್ತಲೇ 
ಇದ್ದೇವೆ. ಹೀಗೆ ಅನಂತ ಜನ್ಮಗಳಲ್ಲಿನ ಪಾಪಕರ್ಮಗಳನ್ನು ಲೆಕ್ಕ ಮಾಡುತ್ತಾ 
ಹೊರಟರೆ ಪುನರುತ್ತಾನವಿಲ್ಲದ ಅಂಧಂತಮಸ್ಸಿಗೆ ಯೋಗ್ಯವಾಗುವಷ್ಟು ಪಾಪಗಳನ್ನು 
ಮಾಡಿದ್ದೇನೆ. 


Ratncedst 7 1711, 41 


41 


ಪಾಪಕ್ಕೊಂದು ಚಿಕಿತ್ಸೆ 


ಇಂತಹ ಪರಮಪಾಪಿಯಾದ ನನಗೆ ನೀನೇನಾದರೂ ನರಕಕ್ಕೆ ಮಾತ್ರ ಹಾಕಿದೆ 
ಎಂದರೆ ನಿನ್ನಂಥ ಕರುಣಿಯೇ ಈ ಜಗತ್ತಿನಲ್ಲಿ ಇಲ್ಲ ಎಂದು ಭಾವಿಸುತ್ತೇನೆ. ಏಕೆಂದರೆ 
ಮಹಾತಮಸ್ಸಿಗೆ ಕಾರಣವಾದ ಪಾಪವನ್ನು ಮಾಡಿದ ಪರಮ ಪಾಪಿಷ್ಠನಾದ ನನಗೆ 
ಕೇವಲ ನರಕವಾಸದಿಂದ ಮಹಾತಮಸ್ಸಿನ ನರಕವನ್ನು ತಪ್ಪಿಸಿದೆಯಲ್ಲ!. ಇಂತಹ 
ನಿನಗೆ ಅನಂತಾನಂತ ಕೃತಜ್ಞತೆಗಳು. 

ವಿಜಯೀಂದ್ರರು ಇಂದಿನ ಭಕ್ತರ ಪಾಪವನ್ನು ಅಂದೇ ನೋಡಿ ಹೇಳಿದ ಮಾತಿದು. 
ದೇವರು ನರಕ ಕೊಟ್ಟರೂ ನಮ್ಮ ಮೇಲೆ ತೋರಿದ ದೊಡ್ಡ ಕರುಣೆ ಎಂಬ ಪ್ರಾರ್ಥನೆ 
ಬಲು ನೂತನವಾಗಿದೆ. 


ಹರಿಯೆಃ ನಿನಗೊಂದು ಸವಾರ 


ನ ಸುಖಾನುಭವಾಯ ಪಾಪಕರ್ಮಾ- 
ಣ್ಯಹಮೀಶಾನುದಿನಂ ತನೋಮಿ ಕಿಂತು | 
ಅಘುನಾಶಯಶಃ ಪರೀಕ್ಷಣಾರ್ಥಂ 
ತವ ನಾಮ್ಹಾಮನುತಾಪಸಿದ್ದ ಏವ |¬ 
ದೇವನೇ! ನಾನು ಏನೋ ಸುಖ ಸಿಗುತ್ತದೆಂದು 
ಪಾಪಕರ್ಮ ಗಳೆನ್ನಸಗುತ್ತಿಲ್ಲ. ಪಾಪಪರಿಹಾರಕನಾದವ ನೀನೇ ಎಂಬ 
ನಿನ್ನ ಕೀರ್ತಿಯ ಪರೀಕ್ಷೆಗಾಗಿ ಪಾಪ ಮಾಡುತ್ತೇನೆ. ನನ್ನಂಥ” 
ಪಾಪಿಯನ್ನು ಉದ್ದರಿಸಿದರೆ ನಿನಗೇ ಕೀರ್ತಿ. i 
ನನ್ನಂಥ ಪಾಪಿ, ನಿನ್ನಂಥ ಕರುಣಿ ಯಾರೂ ಇಲ್ಲ ಎಂಬುದನ್ನು ಇಬ್ಬರೂ 
ಸಾಬೀತು ಪಡಿಸಬೇಕು. ಅದಕ್ಕಾಗಿ ಸಾವಿರಾರ: ಪಾಪ ನಾನು ಮಾಡುತ್ತೇನೆ. 
ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನೀನು ಪರಿಹರಿಸು. 
ಒಂದು ಬಾರಿ ಹೊಸದಾಗಿ ತಪ್ಪು ಮಾಡಿದರೆ ದಾಕ್ಷಿಣ್ಯ ಪಡಬೇಕು. ನಿತ್ಯ ತಪ್ಪು 
ಮಾಡುವ ಇಂದ್ರಿಯಗಳ ಗುಲಾಮರಾದ ನಾವು ನಮ್ಮನ್ನು ಸಮರ್ಥಿಸಿಕೊಳ್ಳಲು 
ಏನಾದರೊಂದು ಸಮಜಾಯಿಷಿಯನ್ನು ಹೇಳಲೇಬೇಕು. ಆದರೆ ಅದು ಹರಿಯ 
ಸ್ವಾತಂತ್ರ್ಯ ಜೀವರ ಅಲ್ಪತೆಯ ಮೇಲೆ ಬೆಳಕು ಚಲ್ಲುವಂತಿರಬೇಕು. ಇಂತಹ ಒಂದು 
ಅದ್ಭುತವಾದ ಮಾತಿನ ಶೈಲಿಯಿಂದ ನಮ್ಮ ಪಾಪವನ್ನು ಮನ್ನಾ ಮಾಡಿ 


Rancdst Anuchivess 


42 


ಪಾಪಕ್ಕೊಂದು ಚಿಕಿತ್ಸೆ 


ಅನುಗ್ರಹಿಸೆಂದು ನಮ್ಮ ಪರವಾಗಿ ಗುರುಗಳು ಪ್ರಾರ್ಥಿಸುತ್ತಿದ್ದಾರೆ. 

ಹತ್ತಾರು ವರ್ಷ 'ಸರ್ಕಾರಿ ವೃವಸಾಯ ಸಹಕಾರ ಬ್ಕಾಂಕ್‌'ನಲ್ಲಿ ಸಾಲ 
ಮಾಡುತ್ತಲೇ ಇರುವ ಕೃಷಿಕನು ಮುಂದೆ ಬದುಕಬೇಕೆಂದರೆ ಅನಿವಾರ್ಯವಾಗಿ 
ಸರ್ಕಾರವು ಆ ಕೃಷಿಕನ ಸಾಲವನ್ನು ಮನ್ನಾ ಮಾಡಲೇಬೇಕು. ಇಲ್ಲವಾದಲ್ಲಿ 'ರೈತ 
ಆತ್ಮಹತ್ಮೆಗೆ ಸಾಲದಿಂದ ಶರಣಾದ. ನಿರ್ಲಕ್ಷ ವಹಿಸಿದ ಸರ್ಕಾರ' ಎಂಬ 
ಆಪಾದನೆಗಳು ಬರುತ್ತವೆ. ಇದರಂತೆ ಜೀವರಿಗೆ ಹತ್ತಾರು ಜನ್ಮಗಳ ಮಾತೃ, ದೇವತಾ 
ಯಣಗಳು ತೀರಿಸಬೇಕಾದ ಹೊಣೆಗಾರಿಕೆ ಇದೆ. ಜೊತೆಗೆ ಇಂತಹ ಸಾಧನೆಯ 
ಅದ್ಭುತವಾದ ಶರೀರವನ್ನು ನೀಡಿದ ಹರಿಕರುಣೆಯನ್ನು ಕೃತಜ್ಞತೆಯಿಂದ ಸ್ಮರಿಸದೆ 
ಮಹಾಪರಾಧಕ್ಕೆ ತುತ್ತಾಗಿದ್ದೇವೆ. ಜೊತೆಗೆ ಭ್ರೂಣಹತ್ತೆ, ಸ್ತ್ರೀಹತ್ಯೆ, ಬ್ರಾಹ್ಮಣ - 
ಗೋಹತ್ಮೆಗಳಿಗೆ ಸಮಾನವಾದ ನೂರಾರು ಪಾಪಗಳು ನಡೆಯುತ್ತಲೇ ಇರುತ್ತವೆ. 
ಒಂದು ಅಪರಾಧಕ್ಕೆ ಹಿಂದಿರುಗುವ ಸ್ವಭಾವ ಜೀವನಿಗೇನಿಲ್ಲ. ಹೀಗೆ ಅನಂತ 
ಅಪರಾಧಗಳ ಕಂತೆ ಜೀವ. ಇವನನ್ನು ಸೃಷ್ಟಿಗೆ ತಂದ ಮಹಾನುಭಾವ ಶ್ರೀ ಹರಿ. 
ಅದಕ್ಕಾಗಿಯಾದರೂ ಅವನ ಮರ್ಯಾದೆ ಕೀರ್ತಿಗೆ ಅಪಖ್ಯಾತಿ ಬಾರದಿರಲು 
ನಮ್ಮಂಥ ಪಾಪಿ ಜನರನ್ನು ಉದ್ದಾರ ಮಾಡಬೇಕಾದ ಅನಿವಾರ್ಯತೆಯನ್ನು 
ನಿವೇದಿಸುತ್ತಿದ್ದಾರೆ. ನಾನೆಂಥ ಪಾಪಿಯಾದರೂ ಅದನ್ನು ಮನ್ನಿಸುವ ಕಾರುಣ್ಮ ಮತ್ತು 
ಪಾಪಪರಿಹರಿಸುವ ಸಾಮರ್ಥ್ಯ ಶ್ರೀಹರಿಯಲ್ಲಿದೆ. ಶ್ರೀಹರಿಯ ಕರುಣೆ ದೊರೆಯದೆ 
ಇದ್ದಲ್ಲಿ ನನ್ನ ಉದ್ದಾರ ನನ್ನಿಂದ ಅತ್ಮಂತ ಅಸಂಭಾವಿತವಾದದ್ದು. 

ಇದನ್ನೇ ದಾಸರು 'ನಡೆದು ಬಾರಯ್ಕ ಭವ ಕಡಲಿಗೆ ಕುಂಭಸಂಭವ' ಎಂದು 
ಸಂಬೋಧಿಸಿ ಹರಿಯನ್ನು ಕರೆದಿದ್ದಾರೆ. ಭವಸಮುದ್ರಕ್ಕೆ ಅಗಸ್ತ್ಯರಂತಿರುವಿ ನೀನು. 
ಸಮುದ್ರವನ್ನೇ ಆಚಮನ ಮಾಡಿದ ಕುಂಭಸಂಭವರಾದ ಅಗಸ್ತ್ಯರಂತೆ ನನ್ನ ಸಂಸಾರ 
ಸಮುದ್ರವನ್ನು ಆಚಮನ ಮಾಡುವ ಅಗಸ್ತ್ಯ ನೀನು ಎಂದು ಹೇಳಿ; ಮುಂದೆ 

'ಬಿರುದು ಬೇಕಾದರೆ ಸರಸರನೆ ಬಾ' ಎಂದು ವಿಜಯೀಂದ್ರರ ಭಾವವನ್ನೇ ಹೊತ್ತು 
ಹಾಡು ಹೆಣೆದಿದ್ದಾರೆ. ಮಾಡಬಾರದ ಕೆಲಸ ಮಾಡಿದ ಮಗನು, ತುತ್ತು ಕೊಟ್ಟು, 
ಬಟ್ಟೆ, ನೆರಳು, ಪ್ರೀತಿ, ವಾತ್ಸಲ್ಕಗಳನ್ನು ಹರಿಸಿದ ತಂದೆಯ ಬಳಿ ಮುಖಕೊಟ್ಟು 
ಹೇಗೆ ನಿಲ್ಲಲಾರನೋ ಹಾಗೆಯೇ ಅನಂತ ಜನ್ಮಗಳಲ್ಲಿ ಉಪಕರಿಸಿ ಸಾಧನೆಗೆ ಕಳಿಸಿದ 
'ಹೆರಿಯ ಮುಂದೆ ಇಂತಹ ನೀಚ ಅಪರಾಧಗಳನ್ನು ಮಾಡಿ ನಾನು ಹೇಗೆ 
ಮುಖಕೊಟ್ಟು ಮಾತನಾಡಲಿ!! ಎಂದು ಪಶ್ಚಾತ್ತಾಪದಿಂದ ಕಂಗೆಟ್ಟ ಸಜ್ಜನ ವಿಧೇಯ 
ಮಕ್ಕಳಿಗೆ, ವಿಜಯೀಂದ್ರರು 'ಈ ಪದ್ಧತಿಯಿಂದ ದೇವರ ಬಳಿ ಮಾತನಾಡಿ'.ಎಂದು 


Raticat दर १.९८ 


43 


ಪಾಪಕ್ಕೊಂದು ಚಿಕಿತ್ಸೆ 


ಅಪರಾಧಿ ಭಕ್ತರ ಪರವಾಗಿ ವಕಾಲತ್ತು ಮಾಡುತ್ತಿದ್ದಾರೆ ಎಂಬಂತಿದೆ ಈ ಪದ್ಯ. 
ಎನ್ನ ಪಾಪಗಳೆಟ ಚಸುರರಿಗಾಗಿ 


ನಿಜವಾಸರುಷಾ ಪ್ರದಾತುಮಾರ್ತಿಂ 
ಹೈಧಿಕಾಂ ಪಾಪ ನಿಯಾಮಾಕಾಸುರೇಭ್ಯಃ | ` 
ಅಶುಭಾನ್ಯಪಿ ಕಾರಯನ್ಮಯಾ ತ್ವಂ 
ರಮಸೇ ಸರ್ವನಿಯಾಮಕೋ ವಿಭಾಸಿ ||೧೪1| 
ಹರಿಯೇ ! ನಿನ್ನ ಭಕ್ತರ ಶರೀರದೊಳಹೊಕ್ಕ ರಕ್ಕಸರ ಮೇಲಿನ ಉಕ್ಕಿ 
ಬಂದ ಕಡುಕೋಪದಿಂದ ನನ್ನಿಂದ ಪಾಪ ಮಾಡಿಸುವೆಯಾ!. ಇಂತಹ 
ಆಟಕ್ಕೆ ನನ್ನನ್ನು ಬಳಸಿಕೊಂಡೆಯಾದಲ್ಲಿ ನಾನು कतु ಗೆದ್ದಂತೆ. 
ನಮ್ಮ ಶರೀರದಲ್ಲಿ ತತ್ವಗಳ ಒಡೆಯರಾಗಿ ಕಲ್ಮಾದಿ ದೈತ್ಯರೂ ಕುಳಿತಿದ್ದಾರೆ. 
ಬ್ರಹ್ಮಾದಿ ದೇವತೆಗಳೂ ಸನ್ನಿಹಿತರಾಗಿದ್ದಾರೆ. ಪಾಪಾಭಿಮಾನಿ ಪುಣ್ಮಾಭಿಮಾನಿಗಳ 
ಕೇಂದ್ರಸ್ಥಾನ ನಮ್ಮ ಶರೀರ. ದೈತ್ಯರ ವಿರುದ್ಧವಾಗಿ ದೇವತೆಗಳು ಪುಣ್ಮಕರ್ಮ 
ಮಾಡಿಸುತ್ತಿದ್ದರೆ; ಅದೇ ದೇವತೆಗಳ ವಿರುದ್ಧ ದೈತ್ಯರು ಪಾಪ ಕರ್ಮ 
"ಮಾಡಿಸುತ್ತಿದ್ದಾರೆ. ಅಂತೂ ಜೀವನೊಬ್ಬ ಇಲ್ಲಿ ಬಲಿಪಶು. ಆದರೆ ಜೀವನು ತನ್ನಿಂದ 
ನಡೆಯುವ ಕರ್ಮಗಳಲ್ಲಿ ಪಾಪಾಭಿಮಾನಿದೈತ್ಯರನ್ನು ಪುಣ್ಯಾಭಿಮಾನಿ ದೇವತೆಗಳನ್ನು 
ನೆನೆದಲ್ಲಿ ಅದೆರಡರ ಸಂಬಂಧ ಅವರಿಗೇ ಮುಟ್ಟುತ್ತದೆ. ಪಾಪವನ್ನು ನಾನೇ 
ಮಾಡಿದ್ದೇನೆಂದರೆ ಅದರ ಫಲವನ್ನು ನಾವೇ ಅನುಭವಿಸಬೇಕು. ಪುಣ್ಮವನ್ನು ನಾನೇ 
ಮಾಡಿದೆ ಎಂದರೆ ಅಹಂಕಾರ ಪಟ್ಟಿದ್ದಕ್ಕೆ ಪಾಪವೇ ಬರುತ್ತದೆ. ಆದ್ದರಿಂದ 
ತತ್ವಾಭಿಮಾನಿಗಳ ಕರ್ಮಾನುಸಂಧಾನ ಇಲ್ಲಿ ತುಂಬಾ ಮುಖ್ಯವಾದುದು. 
ಕೆಲವರು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೆ. ಕೃಷ್ಣಾರ್ಪಣ ಮರೆಯುತ್ತಾರೆ. 
ಅವರು ಮಾಡಿದ ಪುಣ್ಯಕರ್ಮವನ್ನು ದೈತ್ಯರು ಅಪಹರಿಸುತ್ತಾರೆ. ಬ್ಯಾಂಕಿನ ತುಂಬಾ 
ಅಥವಾ ಮನೆಯ ತುಂಬಾ ದುಡ್ಡು ತುಂಬಿ ಬ್ಯಾಂಕಿಗೆ ಅಥವಾ ಮನೆಗೆ ಬೀಗ 
` ಹಾಕುವುದನ್ನೇ ಮರೆತು ಊರಿಗೆ ನಡೆದರೆ ಧನವೆಲ್ಲ ಕಳ್ಳರ ಪಾಲಾಗುವಂತೆ; ಸತ್ಯರ್ಮ 
ಮಾಡಿ ಕೃಷ್ಣಾರ್ಪಣ ಎನ್ನದಿರೆ ಅದರ ಫಲ ಅನುಭವಿಸಲಾಗದು. ಆದರೆ ಸಜ್ಜನರಿಂದ, 
ಈ ಕ್ರಮದಲ್ಲಿ ದೈತ್ಯರು ಕದ್ದ ಪುಣ್ಯದ ಫಲವನ್ನು ಶ್ರೀಹರಿಯು ಅವರಿಗೆ 


Ranest chives 


44 


ಪಾಪಕ್ಕೊಂದು ಚಿಕಿತ್ಸೆ 


` ಅನುಭವಿಸಲು ಬಿಡ. ಅದನ್ನು ಉಪಾಯದಿಂದ ಕಸಿದು ಸಜ್ಜನರಿಗೆ ಕೊಡುತ್ತಾನೆ. 
ಎಂಥವರಿಗೆ ಕೊಡುತ್ತಾನೆ ಎಂದರೆ ಒಬ್ಬ ತಿರುಪತಿಗೆ ನಡೆದು ಹೊರಟಿದ್ದಾನೆ 
ಅವನ ಕೈಯಲ್ಲಿ ಒಬ್ಬ 500 ರೂಪಾಯಿ ಕೊಟ್ಟು 'ನನ್ನ ಹೆಸರಿನಲ್ಲಿ ದೇವರ ಹುಂಡಿಗೆ 
ಹಾಕು' ಎಂದು ಹೇಳಿದ. ಅದರಂತೆ ಪ್ರಾಮಾಣಿಕವಾಗಿ ಅವನು ನಡೆದುಕೊಂಡರೆ 
500 ರೂಪಾಯಿ ಕೊಟ್ಟವನಿಗೆ ಏನು ಪುಣ್ಯವಿದೆ; ಅದೇ ಪುಣ್ಮ ಹುಂಡಿಗೆ 
ಹಾಕಿದವನಿಗೂ ಇದೆ. ಈ ಪುಣ್ಯ ಇವನಿಗೆ ಎಲ್ಲಿಂದ ಬಂತು? ಎಂದು ಒಂದು 
ಪ್ರಶ್ನೆ ಇಲ್ಲಿದೆ 
ಇನ್ನು ಕೆಲವರು ಸತ್ಯರ್ಮದ ಸಂಕಲ್ಪದಲ್ಲಿಯೇ ಫಲವನ್ನು ಹೊಂದುತ್ತಾರೆ 
ಅವರಿಗೆ ಪುಣ ಎಲ್ಲಿಂದ ಬಂತು? ಎಂದರೆ ದೈತ್ಯರು ಏನು ಸಜ್ಜನರ 
ಕೃಷ್ಣಾರ್ಪಣವಿಲ್ಲದೆ ಮಾಡಿದ ಕರ್ಮದ ಪುಣ್ಯವನ್ನು ಕದ್ದಿದ್ದಾರೆ ಅದನ್ನು ಕಸಿದು 
ದೇವರು ಇಂಥಹವರಿಗೆ ಕೊಡುತ್ತಾನೆ. ಇಷ್ಟೇ ಏನು! ಭಾಗವತ ಹೇಳುವ 
ಸಾಧಕರೊಡನೆ ಹರಿಪ್ರತೀಕ ಇವರು ಎಂಬ ಚಿಂತನೆಯಿಂದ ಅವರ ಜೊತೆಗೆ ಪುಸ್ತ 
ಹಿಡಿದು ಹೊರಟರೆ ಒಂದು ಹೆಜ್ಜೆಗೆ ಒಂದು ಅಶ್ವಮೇಧಯಜ್ಞದ ಪುಣ್ಯವಿದೆ 
ಎಂದಿದ್ದಾರೆ. ಆದ್ದರಿಂದ ಕದ್ದದ್ದು ಎಂದಿಗೂ ದೈತ್ಮರಿಗೆ ಧಕ್ಕಿಸಿಕೊಳ್ಳಲಾಗದು. 
` ಸತ್ಕರ್ಮ ಮಾಡಿದರೆ ಸಜ್ಜನರಿಗೆ ಅದರ ಫಲ ಎಂದಿಗೂ ತಪ್ಪದು. ಇಲ್ಲಿ ಪಾಪವೂ | 
ಪುಣ್ಯವಾಗುವ ಸಾಧ್ಯತೆ ಸಜ್ಜನರ ಪಾಲಿಗಿದೆ. ಹೇಗೆಂದರೆ ನಮ್ಮಿಂದ ತಿಳಿಯದೆ 
ಪಾಪಕರ್ಮ ನಡೆದಾಗ; ಹರಿಯೇ! 'ಇದು ನಿನ್ನ ಸಂಕಲ್ಪ. ಬಲಿಷ್ಠವಾದ 
ಇಂದ್ರಿಯಗಳಿಗೆ ವಶವಾಗಿ ದಾರಿ ತಪ್ಪಿದೆ" ಮನ್ನಿಸು! "ಇದೆಲ್ಲವು ಪಾಪಾಭಿಮಾನಿ 
ದೈತ್ಯರ ಕ್ರಿಯೆ" ಎಂದು ಅನುಸಂಧಾನ ಮಾಡಿದರೆ ಆ ಪಾಪವನ್ನು ದೈತ್ಯರಿಗೆ 
ಕೊಡುತ್ತಾನೆ. ಹೀಗೆಂದು ಪಾಪಕರ್ಮದ ಸ್ಫೂರ್ತಿಯನ್ನು ಹೊಂದಬಾರದು. ಇದು 
ಕೇವಲ ತಿಳಿಯದೆ ಮಾಡಿದಾಗ ಉದ್ದೇಶವಿಲ್ಲದೆ ನಡೆದಾಗ ಮಾತ್ರ 
ಅನ್ವಯವಾಗುತ್ತದೆ. 
ದ್ರೋಣಾಚಾರ್ಯರು ದುರ್ಯೋಧನನಿಗಾಗಿ ಸ್ವಧರ್ಮವನ್ನು ತಾಗ ಮಾಡಿ 
ಪಾಂಡವರ ವಿರುದ್ಧವಾಗಿ ಕೃಷ್ಣನ ಮುಂದೆ ನಿಂತು ಭಯಂಕರವಾದ ಯುದ್ಧವನ್ನು 
ಮಾಡಿದರು. ದ್ರೋಣರನ್ನು ತನ್ನ ಸ್ವಾರ್ಥಕ್ಕೆ ಸೆಳೆದ ಪಾಪಕ್ಕೆ ದ್ರೋಣಾಚಾರ್ಯರ 
ಅಧರ್ಮದ ಫಲವನ್ನೆಲ್ಲ ದುರ್ಯೋಧನನೇ ಅನುಭವಿಸಿದ. ದ್ರೋಣರು 
ಯೋಗಸಿದ್ದಿಯಿಂದ ಪ್ರಾಣತ್ಯಾಗ ಮಾಡಿ ಸದ್ದತಿಯನ್ನೇ ಹೊಂದಿದರು. ಹರಿಯು 
ಸಜ್ಜನರನ್ನು ದುಷ್ಟರೊಡನೆ ಇಟ್ಟು; ದುಷ್ಟರ ಸ್ವಭಾವಕ್ಕೆ ತಕ್ಕ ದುಷ್ಕ್ಠರ್ಮವನ್ನೇ 


45 


ಪಾಪಕ್ಕೊಂದು ಚಿಕಿತ್ಸೆ 


ಮಾಡಿಸಿ ಅವರಿಗೆ ಅತಿಶಯವಾದ ಪಾಪವನ್ನೇ ನೀಡುತ್ತಾನೆ. ಅದರಂತೆ ದುಷ್ಟರಿಗೆ 
ಪಾಪವನ್ನು ನೀಡುವುದಕ್ಕಾಗಿ 'ನನ್ನಿಂದ ಪಾಪಕರ್ಮವನ್ನು ಮಾಡಿಸಿದ್ದೀ' ಎಂದು, 
"ತಿಳಿಯದೆ ಮಾಡಿದ ಪಾಪಕರ್ಮಕ್ಕೆ' ಸಜ್ಜನರು ಸಮಾಧಾನ ಪಟ್ಟುಕೊಂಡು ಮುಂದೆ 
ಉನ್ನತ ಸಾಧನೆಗೆ ಅಣಿಯಾಗಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದಾರೆ. 


mahal ಬಳಿ ದರಿದ್ರನ सूपं ಮಾತಡಿನೆರತೆ 


"ಯದಿ ಕೃಷ್ಣ ಕದಾಚನಾಪಿ ಪುಣ್ಯಂ 
ಘಟತೇ ಪಾಪಮಯಸ್ಯ ಮೇತಪಿ ತತ್ತು 
ಪ್ರಬಲಾಘಚಯ್ಯೆರ್ನಿಹನ್ಯತೇ ವಾ 
ದುರಿತಧ್ವಂಸಕೃತಾರ್ಥಮೀಶ ವಾ ಸ್ಯಾತ್‌ lcsll 
ಹರಿ ಕೃಷ್ಣನೇ! ಪಾಪದ ಪ್ರವಾಹದಲ್ಲಿ ತೊಳಲಾಡುವನಾನುಕ್ಷಣಕಾಲ 
ಪುಣ್ಯಸಂಪಾದಿಸಿದರೂ ಪಾಪದ ಎತ್ತರದ ತರಂಗ ಈ ಪುಣ್ಯದ 
ಬಿಂದುವನ್ನು ಹೊಡೆದು ಹಾಕುತ್ತದೆ. ಅಥವಾ ಇದರಿಂದ ಸ್ವಲ್ಪ ಪಾಪವು 
ನಷ್ಟವಾದೀತು. 
 "ನಾನುವಿಕಾದಶಿ ಮಾಡಿದೆ”. "ವಿಷ್ಣು ಪಂಚಕ ವ್ರತ ಮಾಡಿದೆ”. "ಚಾತುರ್ಮಾಸ್ಯ 
ವ್ರತ ಆಚರಿಸಿದೆ”. "ತೀರ್ಥಯಾತ್ರೆ ದಾನ ಮಾಡಿದೆ". ನನಗೂ ಒಳ್ಳೆಯದನ್ನು 
ಮಾಡು!' ಎಂದು ದೇವರ ಮುಂದೆ ಬೊಬ್ಬೆ ಹೊಡೆಯುವವರೂ ಇದ್ದಾರೆ. ಆದರೆ 
ಈ ಮಾತುಗಳು ಔದಾರ್ಯದಿಂದ ರತ್ನಾಭರಣಗಳ ಕಣಜವನ್ನೇ ದಾನ ಮಾಡಿದ 
ಧೀರನ ಮುಂದೆ ದರಿದ್ರ ಮಾಡಿದ ಚಾಪೆ ದಾನದ ಮಾತಿನಂತೆ. ದೇವರು ನಮಗಾಗಿ 
ಇಂದ್ರಿಯ-ಶರೀರ-ಬುದ್ದಿ-ಅಹಾರ-ಗಾಳಿ-ಬೆಳಕು - ನೆಲೆ-ಸುಖ- ಎಲ್ಲವನ್ನೂ 
ಕೊಟ್ಟು, ಸಾಧನೆಗೆ ಅವಶವನ್ನು ಕೊಟ್ಟು, ಸಾಧನೆ ಮಾಡದೆ ನಿನ್ನ ಭಕ್ತ ಎಂದರೂ 
ಉದ್ದರಿಸುವ ಕರುಣಿಯಾಗಿರುವಾಗ, ಅವನ ಮುಂದೆ 'ನಾನು ಹೀಗೆ ಮಾಡಿದೆ. 
ಹಾಗೆ ಮಾಡಿದೆ' ಎನ್ನುವ ಮಾತು? ಎಷ್ಟು ಅಲ್ಪವಾದದ್ದು. ಹೋಗಲಿ ಮಾಡಿದ್ದಾದರೂ 
ಯಾರಿಗಾಗಿ. ಲಕ್ಷ್ಮೀಪತಿಯಾದ ಅವನಿಗೆ ನಮ್ಮ ಕಿಲುಬುಗಾಸು ಬೇಕೆ? ಗಂಗಾ: 
 ಜನಕನಿಕೆ ಗಡಿಗೆ ನೀರು ಬೇಕೆ. ಶತರವಿತೇಜಗೆ ಬತ್ತಿಯ ಏಕಾರತಿ ಏಕೆ? ಅಹಿತಲ್ಪಗನಿಗೆ 


Rancst Hchives 








46 


ಪಾಪಕ್ಕೊಂದು ಚಿಕಿತ್ಸೆ 


, ಹರಿದ ಹಾಸೇಕೆ? ನಿತ್ಯಪೂರ್ಣನಾದ ಹರಿಗೆ. ನಾವೇನು ಕೊಟ್ಟರು ಅದು ಅಪೂರ್ಣ. | 
"ಆದ್ದರಿಂದ ಸಮರ್ಪಣೆ ಎಂದರೆ ವಸ್ತುಗಳ ಅಲ್ಪತೆಯನ್ನು ಬೋಧಿಸಿ ಹರಿಯ - 
ಮಹತ್ವವನ್ನು ಅರಿಯುವುದು. ಈ ಅನುಸಂಧಾನದಿಂದ ಕರ್ಮಸಂಪೂರ್ಣವಾಗುತ್ತದೆ. 
ಕ್ಷಣಕ್ಷಣವೂ ಸಾವಿರಾರು ಪಾಪಕರ್ಮಗಳಲ್ಲಿ ಸೆಳೆದೊಯ್ಕುವ ಶತ್ರುಗಳಂತಿರುವ 
ಇಂದ್ರಿಯಗಳಿಂದ ನಡೆದ ಪುಣ್ಮ್ಣಸಾಧನೆಯಾದರೂ ಯಾವುದು?. ಅಕಸ್ಮಾತ್‌ 
ನಡೆದಿದ್ದರೂ ಪಾಪಪ್ರವಾಹ ವಿರುದ್ದ ನಿಲ್ಲುವಷ್ಟು ಪುಣ್ಮಸಂಗ್ರಹವಿದೆಯೇ? ಪಾಪದ 
ಕೂಪದಲ್ಲಿ, ಬಿದ್ದ ಒಂದು ಬಿಂದು ಪುಣ್ಣವೂ ಕಳೆದುಹೋಗುವ ಅಪಾಯ ನಮಗಿದೆ. 
ಒಂದು ವೇಳೆ ನಾವು ಸಂಗ್ರಹಿಸಿದ ಪುಣ್ಮಮ ಪಾಪವನ್ನು ಸುಡುತ್ತದೆ 
ಎಂದಿಟ್ಟುಕೊಂಡರೂ ಅದು ಎಷ್ಟು ಪಾಪವನ್ನು ದಹಿಸೀತು? 
ಒಬ್ಬ 12 ಮದುವೆ ಆಗಿದ್ದಾನೆ. ಒಬ್ಬೊಬ್ಬ ಹೆಂಡತಿಯಲ್ಲಿ ಕನಿಷ್ಟ ಹತ್ತು 

ಮಕ್ಕಳನ್ನು ಪಡೆದಿದ್ದಾನೆ. ಅವರನ್ನು ಸಾಕಲು ಒಂದು 10 ಸಾವಿರ ಬಾಡಿಗೆ ಮನೆ 
ಹಿಡಿದಿದ್ದಾನೆ. ಅವರ ಬಟ್ಟೆ ಆಹಾರ ರೋಗ ರೋಜಿನಗಳಿಗೆ ತಿಂಗಳಿಗೆ 25 ಸಾವಿರ 
ಖರ್ಚಾಗುತ್ತದೆ. ಸ್ವತಃ ತಿಂಗಳಿಗೆ 3 ಸಾವಿರ ಸಂಬಳ ತೆಗೆದುಕೊಳ್ಳುತ್ತಿದ್ದಾನೆ. 
. ಇಂತಹವನ ಸಂಸಾರದ ವ್ಯವಸ್ಥೆ ಎಷ್ಟುದಿನ ಸುವ್ಯವಸ್ಥಿತವಾಗಿ ನಡೆಯಬಹುದೆಂದು 
ಯೋಚನೆ. ಸ್ವಲ್ಪ ಸಮಯ ದಿನಸಿ ಅಂಗಡಿಯಲ್ಲಿ. ಸಾಲ ಮಾಡಬಹುದು. ಮನೆ 
ಯಜಮಾನನಿಗೆ 3 ತಿಂಗಳು ತಡೆದು ಬಾಡಿಗೆ ಕಟ್ಟುತ್ತೇನೆ ಎನ್ನಬಹುದು. ಹೀಗೆ 
ಹೇಗೊ 2-3 ತಿಂಗಳು ತಡೆದು ಬಾಡಿಗೆ ಕಟ್ಟುತ್ತೇನೆ ಎನ್ನಬಹುದು. ಹೀಗೆ ಹೇಗೋ 
2-3 ತಿಂಗಳು ಕಾಲ ತಳ್ಳಬಹುದು. ನಂತರದ ಸ್ಥಿತಿಯನ್ನು ನೀವೇ ಊಹಿಸಿಕೊಳ್ಳಿ. 
. 35 ಸಾವಿರ ಖರ್ಚು ಅನಿವಾರ್ಯವಾಗಿರುವಾಗ 3 ಸಾವಿರ ಸಂಪಾದಿಸುವವನಿಗೆ 
ಮಾನಸಿಕ ನೆಮ್ಮದಿ ಸಿಗುತ್ತದೆ ಎಂದರೆ ನಂಬಲು ಸಾಧ್ಯವೇ?! ಇವನ ಪ್ರಯತ್ನ 
ಸಂಪಾದನೆಗಳು ಖರ್ಚಿನ ಮುಂದೆ ಅತ್ಯಲ್ಪ. ಅದರಂತೆ ಇಂದ್ರಿಯಗಳ ಗುಲಾಮನಾದ 
ಜೀವನು ಒಂದೊಂದು ಇಂದ್ರಿಯಗಳು ಬಯಕೆಯ ಹೆಣ್ಣಿನಂತಿವೆ. ಒಂದೊಂದಕ್ಕೆ. 
ಒಂದೊಂದರ ಚಪಲ. ಕಣ್ಣು ಟಿ.ವಿ. ತಾ ಎಂದರೆ ಕಿವಿ ಬಂಗಾರ ತಾ ಎನ್ನುತ್ತದೆ 
ಬಾಯಿ ತಿನಿಸಿಗಾಗಿ ದಿನಸಿ ಅಂಗಡಿಯನ್ನೇ ತಾ ಎನ್ನುತ್ತದೆ. ಮೂಗು ಪರಿಮಳ ` 
ದ್ರವ್ಯಬೇಕೆನ್ನುತ್ತದೆ. ತ್ವಗಿಂದ್ರಯ ^. ಬೇಕೆನ್ನುತ್ತದೆ. ಕಾಲು ಚಪ್ಪಲಿ ಕೊಡಿಸೆಂದರೆ = 
ಕೈ ಮೊಬೈಲ್‌ ಕೊಡು ಎನ್ನುತ್ತದೆ. ಉಪಸ್ಥವೂ ತನಗೆ ಬೇಕಾದ್ದನ್ನು ಕೇಳುತ್ತದೆ. ' 
ಹೀಗೆ'`ಜೀವನನ್ನು ಹಿಂಡುವ ಇಂದ್ರಿಯಗಳು ಹಂಚಿಕೊಂಡಿವೆ. ಇವುಗಳ 
ಕಾಮನೆಯನ್ನು ಪೂರೈಸಿ ಸಾಧನೆಗೆ ಅಣಿಯಾಗುತ್ತೇನೆಂದರೆ ಸಮುದ್ರದಲ್ಲಿ; ತೆರೆಗಳು 


‘Ranedst Anchives 


47 


101 ೫ ಟಿ ಪಾಪಕ್ಕೊಂದು ಚಿಕಿತ್ಸೆ 


ನಿಂತ ಮೇಲೆ ಸ್ನಾನ ಮಾಡುತ್ತೇನೆ ಎಂದಂತೆ. ಒಂದು ಇಂದ್ರಿಯ ವಿಷಯದಲ್ಲಿ . 
ತೃಪ್ತಿ ಪಡೆಯಿತೆಂದರೆ ಮತ್ತೊಂದು ಇಂದ್ರಿಯ ಭೋಗಕ್ಕೆ ತಯಾರಾಗಿರುತ್ತದೆ. ಇದರ 
ಮಧ €, ಸಂಪಾದನೆ ಎಂದರೆ ಹಿಮಾಲಯದ ತುದಿಯಲ್ಲಿ ಮೊಸರನ್ನು ತಿಂದಂತೆ 
ಆಕಾಶಕ್ಕೆ ಅಭಿಷೇಕ ಮಾಡಹೋದಂತೆ 

ಆದ್ದರಿಂದ ಜೀವನದಲ್ಲಿ ಪುಣ್ಯ ಸಂಪಾದಿಸುತ್ತೇವೆ. ಎಂಬ ಮಾತು. ತಾಯಿಯ 
"ಬಳಿ ಮಗು ಜಿಹ್ಟೆಯನ್ನು ಗೆಲುತ್ತೇನೆ ಎಂದಂತೆ. ನಮ್ಮ ಜೀವನದಲ್ಲಿ ನಡೆಯುವ 
-ಸತ್ಯ್ತರ್ಮ ಮತ್ತು ದುಷ್ಕರ್ಮಗಳನ್ನು ವಿಂಗಡಿಸಿದರೆ. ದುಷ್ಕರ್ಮ ಮೇರುವಿನಂತೆ 
` ಕಾಣುತ್ತದೆ. ಮತ್ತು ಕಾಡುತ್ತದೆ. ಸತ್ಕರ್ಮ ಸಾಸಿವೆ ಕಾಳಿನಂತೆ ಕಾಣುತ್ತದೆ. ಇದು 
ಹೇಗಿದೆ ಎಂದರೆ "ಬಂಜೆಯ ಮಗನು ಮೊಲದ ಕೊಂಬಿನ ಧನಸ್ಸು ಹಿಡಿದು 
ಬಂಗಾರದ ಜಿಂಕೆಗೆ ಆಕಾಶ ಪುಷ್ಪದ ಬಾಣವನ್ನು ಬಿಡಲು'ಹೋದ" ಎಂಬ 
ಮಾತಿನಂತೆ ಅತ್ಯಂತ ಅಸಂಭಾವಿತವಾದುದು. ಆದ್ದರಿಂದ ನಿನ್ನ ಮುಂದೆ 
"ನಾನ್ಯಾತರವನಯ್ಮ ಇಂದಿರೇಶ! ಎಂಬ ಭಿನ್ನಹದ ಹೊರತಾಗಿ ಅನ್ಯಮಾತುಗಳೆ 


” ಸಂಭ್ರಮಕ್ಕೆ ಬೆಲೆಯಿಲ್ಲ. ಅದಕ್ಕಾಗಿ ನಮ್ಮ ಮನದ ಭಾವನೆ ಸರ್ವದಾ 


ಹೀಗಿರಬೇಕೆಂದು ವಾದಿರಾಜ ಗುರುಸಾರ್ವಭೌಮವರು ಅಪ್ಪಣೆ ಕೊಡಿಸಿದ್ದಾರೆ. . 
"१९2९७८0 ಕರುಣಾಸಿಂಧೋ ವೀಕ್ಸೇ ನ ಕ್ಷೇಮ ಪದ್ಧತಿಮ್‌ | 
ಇಂದಿರೇಶ ಕರಂ ಗೃಹ್ನನ್‌ ವರ್ತಯಾನಿಂದ್ಯ >, ॐ || 
ಹರಿಯೇ ನಾನೊಬ್ಬ ಕುರುಡ! ಒಳಿತನ ಮಾರ್ಗ ತಿಳಿಯದ ಅಂಧತ್ವ ನನ್ನಲ್ಲಿದೆ. 
ಕರುಣೆ ಮತ್ತು ಬಲಗಳಿಂದ ಕೂಡಿದ ಲಕ್ಷ್ಮೀಪತಿ ನೀನು. ನನ್ನ ಬದುಕನ್ನು 


` ನಿರ್ದುಷ್ಟವಾದ ದಾರಿಯಲ್ಲಿ ಕೈಹಿಡಿದು ಕರೆದುಕೊಂಡು ಹೋಗು. ಎಂದು ಇಷ್ಟೇ 
. ಪ್ರಾರ್ಥಿಸಬೇಕು 


ಮಗು ಒಂದು ತಾಯಿಯ ಬಳಿ ತನಗೆ ಸಿಕ್ಕಿದ್ದೆಲ್ಲ ಕೊಡುತ್ತದೆ. ಯಾರಾದರೂ 
ದುಡ್ಡು ಕೊಟ್ಟರೆ ಅಮ್ಮನಿಗೆ ತಂದು ಕೊಡುತ್ತದೆ. ಅಮ್ಮ ಅದನ್ನು ಈ ಮಗುವಿನ 
ುಡ್ಲು ಎಂದು ತೆಗೆದಿಡುತ್ತಾಳೆ. ಮತ್ತೊಂದು ಮಗುವಿನ ದುಡ್ಡನ್ನು ಹೀಗೆ 
ತೆಗೆದಿಡುತ್ತಾಳೆ. ದುಡ್ಡು ಕೊಟ್ಟ ಮಗು ಅವಾಗವಾಗ 'ನನ್ನ ದುಡ್ಡು ಎಷ್ಟಿದೆ ಹೇಳು' 
 'ಅದನ್ನು ಕೊಡು' ಎಂದು ಹೇಳಿದರೆ ತಾಯಿ ಸಿಟ್ಟಿನಿಂದ ಎತ್ತಿ ಕೊಟ್ಟು ಇನ್ನೊಂದು 
ಬಾರಿ ಆ ಮಗುವಿನ ದುಡ್ಡನ್ನೇ ಮುಟ್ಟಳು. ತಾಯಿಯ ಹೃದಯವನ್ನು ' 
ಅರ್ಥೈಸಿಕೊಂಡ ಮಗು ಗಲಾಟೆ ಮಾಡಬಾರದು. ತಾಯಿಯು ನಿಷ್ಕಾಮನೆಯನ್ನು 
ಮಗುವಿನ ಬಳಿ ಬಯಸುತ್ತಾಳೆ. ಹಟ ಮಾಡಿದರೆ ಮಾತೃತ್ವ ಮಮತೆಯಿಂದ ಮಗು . 


Rancest chives 














48 


ಪಾಪಕ್ಕೊಂದು ಚಿಕಿತ್ಸೆ 


ದೂರ ಉಳಿಯುತ್ತದೆ. ಅದರಂತೆ ನಮ್ಮ ತಾಯಿ ಹರಿ. ನಮಗೇನು ಜೀವನದಲ್ಲಿ 
ಬಂದರು ಅದನ್ನು ಅವನಿಗೆ ಸಮರ್ಪಿಸಬೇಕು. ಆಯಾ ಮಕ್ಕಳ ಸಂಪತ್ತನ್ನು 
ಪ್ರತ್ಯೇಕವಾಗಿ ತೆಗೆದಿಡುವ ತಾಯಿಯಂತೆ ಶ್ರೀಹರಿಯೂ ಅವರವರ ಕರ್ಮಗಳನ್ನು 
ತೆಗೆದಿಟ್ಟಿರುತ್ತಾನೆ. ಮಗು ತಾಯಿಯ ಬಳಿ ಏನೂ ಕೇಳದೆ ಇದ್ದಾಗ ಮಗುವಿಗೆ 
ಬೇಕಾದ ಎಲ್ಲ ಅನುಕೂಲವನ್ನು ತಾಯಿ ಒದಗಿಸಿ ಕೊಡುತ್ತಾಳೆ. ಇದರಂತೆ ಹರಿಯು 
ನಿಷ್ಕಾಮ ಕರ್ಮದಿಂದ ಪ್ರೀತನಾಗಿ ನಮ್ಮ ಅಣು ಕರ್ಮವನ್ನೇ ಅನಂತ ಮಾಡಿ, 
ನೀಡಿ ಉದ್ದ್‌ರಿಸುತ್ತಾನೆ. ಇದಕ್ಕೆ ಸಾಧಕರಾದ, ಹರಿಯ ಮಕ್ಕಳಾದ 
ನಮ್ಮಲ್ಲಿರಬೇಕಾದದ್ದು ಸ್ವಲ್ಪ ತಾಳ್ಮೆ. ಸ್ವಲ್ಪವಾದರೂ ಸಮರ್ಪಣೆ. ಹರಿಯ 
ಪರೀಕ್ಷೆಯಲ್ಲಿ ನಾವು ಎಂದೂ ಅನುತ್ತೀರ್ಣರಾಗಬಾರದು. ತಾಯಿಯಲ್ಲಿನ ಪ್ರೀತಿ 
ಹರಿಯಲ್ಲಿ ತೋರಬೇಕು. ಆದ್ದರಿಂದ ಕರ್ಮದಲ್ಲಿ ಅಧಿಕಾರವೇ ವಿನಾ ಫಲದಲ್ಲಿ 
ನಮಗೇನು ಸ್ವಾತಂತ್ರ್ಯವಿಲ್ಲ. ಹರಿಯು ಹೇಳಿದಂತೆ ಅವನ ಪ್ರೀತಿಗಾಗಿ ಜೀವನಯಜ್ಞ 
ನಡೆಯಬೇಕು. ಈ ಯಜ್ಞದಲ್ಲಿ ಸ್ವಾರ್ಥ ಬಯಸ ಹೋದಲ್ಲಿ ಅನರ್ಥಕ್ಕೀಡಾಗುತ್ತೇವೆ. 

ಅದಕ್ಕೆ ಹೆಚ್ಚು ಉಸಾಬರಿಗೆ ಹೋಗದೆ ಇಷ್ಟು ಮಾಡಿ ಎಂದು ಪುರಂದರ ದಾಸರು 
ಅಪ್ಪಣೆ ಕೊಡಿಸಿದ್ದಾರೆ. 

"ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿದರೋ 
ಒಡೆಯ ಪುರಂದರ ವಿಟ್ಕಲರಾಯರನ ಚರಣ ಕಮಲವ ನಂಬಿ ಬದುಕಿರೋ'' ಎಂದು. 


ಭಯವ ಪರಿಹರಿಸೋ ಭಯನಾ ಕಕ! 

ತದಿಹೋಚಭಯತಕಶ್ವ ಪುಣ್ಯಮೂರ್ತೇ 

ಸುಕೃತಂ ನೋ ಘಟತೇ ಮನಾಗಪೀಶ | 

ವದ ಮೇ ಪುರತಸ್ತ್ಯತೀವ ಭೀರೋ- 

ರ್ಭಗವನ್‌ ಕಾಲಭಯಾಪಹರ್ತೃಪಾಯಮ್‌ ||೧೬|| 

स्ट) ್ಯಮೂರ್ತಿ ಯೇ! ನನ್ನ ಪು ್ಯವೇ ಪಾಪದಿಂದ 

ನಾಶವಾಗಬಹುದು. ಅಡ್‌'ವಾ ಪೂ ಣ್ಯ ದಿಂದ ಸ್ವಲ್ಪ ಪಾಪ 
ನಾಶವಾಗಬಹುದು. ಹೀಗಾಗಿ ನನ್ನ ಬಳಿಯಲ್ಲಿ ನಿನ್ನ ಬಳಿಗೆ ಬರಲು 
ಬೇಕಾ ಗುವಷ್ಟು ಪ್ರ ಣ್ಯವಿಲ್ಲ. ಇದರಿಂದ ಹೆದರಿದ ನನಗೆ ಬೇಗ ಕಾಲ 
ಭಯಪರಿಹಾರಕ ಚಿಕಿತ್ಸೆ ಒದಗಿಸು. 


Ranest chives 


49 


ಪಾಪಕ್ಕೊಂದು ಚಿಕಿತ್ಸೆ 


ನನ್ನ ಪಾಪಪರ್ವತದ ಮುಂದೆ ಪುಣ್ಯವನ್ನು ಹೇಗೆ ವಿನಿಯೋಗಿಸಬೇಕೆಂದು ` 
ತಿಳಿದುಕೊಳ್ಳುವ ಸ್ಥಿತಿಯಲ್ಲಿಯೂ ನಾನಿಲ್ಲ. ಏಕೆಂದರೆ ಅಲ್ಪವಾದ ಪುಣ್ಯ 
ಮೇರುಸದೃಶಯವಾದ ಪಾಪರಾಶಿಯನ್ನು ಹೇಗೆ ಹೊಡೆದು ಬೀಳಿಸೀತು? ಹೀಗಾಗಿ 
ಪಾಪವೂ ಗಂಗಾ ಪ್ರವಾಹದಂತೆ ನಿರಂತರ ನಡೆಯುತ್ತಿದೆ. ಪುಣ್ಯವು ಕಣ್ಣೀರಿನಂತೆ 
ಯಾವಾಗಲೋ ಸ್ವಲ್ಪ ಹರಿಯುತ್ತದೆ. ಇಂತಹ ಸ್ಲಿತಿಯನ್ನು ಕಂಡು ನನಗೆ ಅತಿಯಾದ 
ಭಯವಾಗಿದೆ. 
ಇಷ್ಟೇ ಅಲ್ಲದೆ ಭಯಪರ್ವತಗಳು ಎಷ್ಟೆಂದು ಹೇಗೆ ಹೇಳಲಿ!. ಭರ್ತ್ರೃಹರಿಯು 
ಒಂದು ಕಡೆ ಹೇಳುತ್ತಾನೆ. = 
ಭೋಗೇ ರೋಗಭಯಂ ಕುಲೇ ಚ್ಯುತಿಭಯಂ 
ವಿತ್ತೇ ನೃಪಾಲಾದ್ವಯಮ್‌ 
. ಮಾನೇ ದೈನ್ಯಭಯಂ ಬಲೇ ರಿಪುಭಯಂ 
ರೂಪೇ ಜರಾಯಾ ಭಯಂ | 
ಶಾಸ್ತ್ರೇ ವಾದಭಯಂ ಗುಣೇ ಖಲಭಯಂ 
ಕಾಯೇ ಕೃತಾಂತಾದ್ಭಯಮ್‌ 
ಸರ್ವಂ ವಸ್ತು ಭಯಾವಹಂ ಭುವಿ ನೃಣಾಂ 
` ಷೈರಾಗ್ಯಮೇವಾಭಯಮ್‌ | 
ಭೋಗಿಸಿ ಸುಖಪಡೋಣ ಎನ್ನುವಾಗ ರೋಗದ ಭಯ ಆರಂಭವಾಗುತ್ತದೆ. 
ದುಡ್ಡನ್ನು ಅಧಿಕವಾಗಿ ಸಂಪಾದಿಸಿ ಅದರಿಂದ ಸುಖಪಡೋಣ ಎನ್ನುವಾಗ ಎಷ್ಟು 
ತೆರಿಗೆಯನ್ನು ಕಟ್ಟಬೇಕೆಂಬ ಭಯ ಆರಂಭವಾಗುತ್ತದೆ. ಮಾನ-ಸನ್ಮಾನಗಳಿಂದ 
ಸುಖಪಡೋಣ ಎನ್ನುವಾಗಲೇ ಮತ್ತೊಬ್ಬರಿಗೆ ತಲೆಬಾಗುವ ಪ್ರಸಂಗ 
ಬಂದೊದಗುತ್ತದೆ. ನಾನು ಬಲಿಷ್ಮನಾಗಿ ಮೆರೆಯವೆನೆಂಬುವಾಗ ನನಗಿಂತ ಬಲಿಷ್ಮರ 
ಭಯದ ಪ್ರಸಂಗವಿದೆ. ಒಳ್ಳೆ ರೂಪವಂತನಾಗಿ ಮೆರೆಯೋಣ ಎಂಬುವಾಗ 
ವೃದ್ಧಾಪ್ಯದ ನೆರೆ ಆರಂಭವಾಗಿ ಸೌಂದರ್ಯ ನಾಶವಾಗುತ್ತದೆಂಬ ಭಯ. 
ಎದುರಾಗುತ್ತದೆ. ಪಾಂಡಿತ್ಯ ಗಳಿಸಿ ಮೆರೆಯುವಾಗ ಪ್ರತಿವಾದಿಯ ಭಯವು 
ಆರಂಭವಾಗುತ್ತದೆ. ಸದ್ದುಣಿಯಾಗಿ ಶೋಭಿಸೋಣ ಎನ್ನುವಾಗ ದುರ್ಗುಣಿಗಳು 
ಮಾತ್ಸರ್ಯದಿಂದ ಸಾಸಿವೆಯಂತಹ ದುರ್ಗುಣವನ್ನು ಮೇರುವಿನಂತೆ ತೋರಿಸಲು 
ಮುಂದಾಗುತ್ತಾರೆ. ಶರೀರಕ್ಕೆ ಮರಣದ ಭಯ. ಹೀಗೆ ಜಗತ್ತಿನಲ್ಲಿ ಯಾವ ವಸ್ತುವನ್ನು 
ಮುಟ್ಟಲು ಮುಂದಾದರೂ ಧುತ್ತೆಂದು ಭಯಗಳು ಎದುರಾಗುತ್ತವೆ. ಈ ಭಯವು 


Rancst ceAuchives 





50 


ಪಾಪಕ್ಕೊಂದು ಚಿಕಿತ್ಸೆ 


'ಅಜಾನದ ಕೂಸಾಗಿದೆ. ಇಂಥಹ ಭಯಗಳೆಂಬ ಅಜ್ಞಾನ ಪರ್ವತಗಳನ್ನು ಕೊಚಲು 
ಭಯರೂಪರಾದ ದುಷ್ಟ ಕ್ಷತ್ರಿಯರನ್ನು ಕೊಚ್ಚಿದ ಕೊಡಲಿರಾಮನೇ ಬರಬೇಕು 
ಪುನಃ ಪುನಃ ಹುಟ್ಟಿದ ದುಷ್ಟರನ್ನು ಪುನಃ ಪುನಃ ಸಂಚರಿಸಿ ಕೊಡಲಿಯಿಂದ ಕಡಿದು 
ಬೆಟ್ಟವೇರಿಸಿದಂತೆ ಭಯ ಪರ್ವತಗಳನ್ನು ಪರಶುರಾಮನೇ ತರಿಯಬೇಕು. 

ಸಂಸಾರದಲ್ಲಿ ಸಾಧಕನಾದವನು ಯಾವ ಸುಖವನ್ನು ಬಯಸಲಿ. ಅಲ್ಲೊಂದು 
` ದುಃಖ. ಅಲ್ಲೊಂದು ಭಯ ನಿಶ್ಚಯ. ಹರಿತವಾದ ಖಡ್ಗಕ್ಕೆ ಜೇನು ಲೇಪಿಸಿ ನೆಕ್ಕಿದಂತೆ. 
ಜೇನಿನ ಸವಿಯನ್ನು ಜಿಹ್ವೆಯು ಉಣ್ಣುವಾಗಲೇ ಖಡ್ಗದ ಅಲಗು ನಾಲಿಗೆ 
ಸೀಳಿರುತ್ತದೆ. ಅದರಂತೆ ಸಕಲ ಸುಖ ಸಾಧನೆಗಳೆಡೆಯಲ್ಲಿಯೇ ದುಃಖ 
ನಿಶ್ಚಿತವಾಗಿರುತ್ತದೆ. ಇದನ್ನು ರಾಮನ ಪರಶು ತಿಳಿಸುತ್ತದೆ. ಪರಶುವಿಗೆ ಕಾವನ್ನು 
(ಹಿಡಿ) ಸೇರಿಸಿದಾಗ ಬೇಕಾದಂತೆ ಪರಶುವನ್ನು ಬಳಸಿಕೊಳ್ಳಬಹುದು. ಅದರಂತೆ 
ಸಂಸಾರವೆಂಬ ಪರಶುವಿಗೆ ಹಡಿಯಂತೆ ಆಧಾರನಾದ ಶ್ರೀ ಹರಿಯನ್ನು ಆಶ್ರಯಿಸಿದಲ್ಲಿ 
ಭಯಕ್ಕೆ ಅವಕಾಶವಾಗದು. ಇದನ್ನರಿತು ಗೃಹಸ್ಥನಾದವನು ಅತಿಯಾದ 
ಆಶಾಪಾಶಗಳಿಗೆ ವಶನಾಗದೆ ಸನ್ಮಾರ್ಗದಲ್ಲಿ ಸಂಸಾರವನ್ನು ನಡೆಸಿಕೊಂಡು 
ಹೋಗಬೇಕು. ಅತಿಯಾದ ಸುಖಗಳ, ಬೆನ್ನುಹತ್ತಿ ಇದ್ದ ಸುಖವನ್ನು ಕಳೆದುಕೊಂಡು 
'ಇತ್ತದರಿ, ಅತ್ತಪುಲಿ!' ಎಂಬ ಉಭಯ ಸಂಕಟದಲ್ಲಿ ಸಿಕ್ಕಿಕೊಳ್ಳಬಾರದೆಂದೂ 
ಹರಿಯ ಉಪದೇಶವಿದೆ 

ಈ ಎಲ್ಲ ಭಯಗಳಿಗೂ ಉತ್ತಮ ಚಿಕಿತ್ಸಕ ನೀನೇ ಆಗಿರುವಿ 

ನಿನ್ನ ಹೊರತಾಗಿ ಬೇರೆ ಯಾವ ಉಪಾಯವನ್ನು ಕಾಣದವನಾಗಿದ್ದೇನೆ 
ಅರವಿದೂರನೇ! ನನ್ನನ್ನು ಉದ್ಧರಿಸು!!! ಅನುಗ್ರಹಿಸು!! 


ವೈಷ್ಣವ ಜನ್ಮದ पाधा 
ಅತುಲಂ ನೃಷು ವೈಷ್ಣವಂ ಸುಜನ್ಮಾ- 
ಚ್ಛುತದತ್ತಂ ಕೃಪಯಾ ತ್ವಯಾಪ್ಯವಾಷ್ಯ | 


ಕ್ಷಣಜೀವ್ಯಪಿ ಕಲ್ಪಗತ್ವಬುದ್ದ್ಯಾ 
ಪಶುಚಂಡಾಲವದೇವ ಸಂಚರಾಮಿ  ||೭]] 


ಅಚ್ಚುತನೇ! ನೀನು ಕೊಟ, ಈ ವೈಷ್ಣವ ಜನ ಅತ್ಯಂತಪ್ಪ ಶಸವಾದುದು 


ಇದರಲಿ ಬದುಕುವ ಅವಕಾಶ ಅತ್ತಲ. ಹೀಗಿದ್ದರೂ ನಾನು 


॥ 


 ಪಾಪಕ್ಕೊಂದು ಚಿಕಿತ್ಸೆ 


ಕಲಾ ಯುಷಿ ಎಂಬ ಭಾಂತಿಯಿಂದ ಪಶು-ಚೆಂಡಾಲರಂತೆ 
ಭೋಗದಿಂದ ಕರ್ಮತ್ಸಾಗಿಯಾಗಿ ಬದುಕುತಿ ದೇನೆ. 


ಜೀವರಿಗೆ ಕರ್ಮದ ಪ್ರಚಯವು ಸಮುದ್ರದ ತೆರೆಯಂತಿದೆ. ಒಂದು ಕರ್ಮವನ್ನು 
ಅನುಭವಿಸಲು ಹೊರಟವ ಒಂದು ಕರ್ಮದ ಪರ್ವತವನ್ನೇ ನಿರ್ಮಿಸಿಕೊಳ್ಳುತ್ತಾನೆ 
ಇಲ್ಲಿಂದ ನರಕದ र्दन ತುತ್ತಾಗುತ್ತಾನೆ.. ನರಕದಲ್ಲಿ ನೂರಾರು ಮುಖದ 
ಶಿಕ್ಷೆಯನ್ನನಮುಭವಿಸುತ್ತಿದ್ದರೂ ಆ ಜೀವನ ಬುದ್ದಿ ಸಾಧನೆ ಮಾರ್ಗಕ್ಕೆ ಸಾಗದು: 
: ಸಾಧನೆ ಮಾರ್ಗವಿರಲಿ ಸ್ವರ್ಗಸುಖಕ್ಕಾಗಿಯಾದರೂ ಸಾಧನೆ ಮಾಡಬೇಕೆನಿಸುವುದಿಲ್ಲ 
ಜೀವನಿಗಂಟಿದ ಪ್ರಕೃತಿ-ಜೀವನನ್ನು ಇಷ್ಟು ಅಜ್ಞಾನವಶನನ್ನಾಗಿ ಮಾಡುತ್ತದೆ. ಕೊನೆಗೆ 
। ಇವನ ನೆಲೆಯನ್ನು ಕಂಡ ಹರಿಯು ಕರುಣೆಯಿಂದ ಖುಪಿಗಳಿಗೆ "ಈತನನ್ನು 
ಭೂಮಿಯಲ್ಲಿ ಹುಟ್ಟಿಸಿ ಸತ್ಯರ್ಮಗಳಲ್ಲಿ ಆಸಕ್ತಿ ಹುಟ್ಟುವಂತಹ ಶರೀರವನ್ನು 
ಕರುಣಿಸಿ" ಎಂದು ಆದೇಶಿಸುತ್ತಾನೆ. ಅದರಂತೆ ಜೀವರು ಈತನಿಗೆ ಸಾಧನ ಶರೀರವನ್ನು 
ನೀಡಿ ಅವನಿಂದ ಅಗ್ಗಿಹೋತ್ರಾದಿ ಸತ್ಯರ್ಮಗಳನ್ನು ಮಾಡಿಸುತ್ತಾರೆ. ಈತ 
ಮಾಡಿಕೊಂಡು ಪಾಪಕರ್ಮವೆಂಬ ಸಾಲ 100, 200, 300, 400, 500, 1000 ` 
ಲಕ್ಷ, ಕೋಟಿ, ಜನ್ಮಗಳನ್ನು ಎತ್ತಿದರೂ ತೀರದಿರುವಪ್ಟಿದೆ. ಆದರೂ ಒಂದು ಜನ್ಮದ 
ಸಾಧನೆಗೆ ಹಿಂದಿನ ಪಾಪದ ಮೊತ್ತ ನೋಡದೆ ಸ್ವರ್ಗಸುಖ ಉಣಿಸುತ್ತಾನೆ. 
ಭೂಮಿಯಲ್ಲಿ ರಾಜಾಧಿರಾಜನನ್ನಾಗಿ ಪುಟ್ಟಿಸುತ್ತಾನೆ. ಇಷ್ಟು ದೇವರು ಸುಖ 
ಕೊಟ್ಟ, ರೂ ಅಲ್ಪನಾದ ಜೀವನ ಸ್ಲೂಲ ಬುದ್ಲಿಗೆ ಇದಾವುದೂ ತಿಳಿಯದೆ ಅದರಲ್ಲೇ: 
ಉನ್ನತ್ತನಾಗಿರುತಾನೆ. : 

ಈ ಸಂಸಾರವು ಭಯಂಕರವಾದ ಕಾಡಿನಂತಿದೆ: ಇಲ್ಲಿ ಜೀವಾತ್ಮನನ್ನು ಕಣ್ಣಿಗೆ | 
ಬಟ್ಟೆ ಕಟ್ಟೆ ಬಿಟ್ಟಿದ್ದಾರೆ. ಈ ಭಯಂಕರ ಅಡವಿಯಲ್ಲಿ ಯಾವ ಪ್ರಾಣಿ ಹೇಗೆ ' 
ಈತನನ್ನು ಹರಿದು ತಿನ್ನುತ್ತದೆಯೋ ತಿಳಿಯದು. ಇಷ್ಟಾದರೂ ಈ ಪ್ರಾಣಿಯ ' 
ಬಾಯಲ್ಲಿ ಹರಿಯೆಂಬ ಶಬ್ದ: ಬಾರದು. ಭಯದಲ್ಲಾದರೂ ಹರಿನಾಮ ಬಾಯಲ್ಲಿ 
ಬರಬೇಕಾದರೆ ಅಲ್ಲಿ ಪ್ರಾಣದೇವರ ಪ್ರೇರಣೆ ಬೇಕಲ್ಲವೇ? 

ಇಂತಹ ಜೀವನು ಹಿಂದೆ ನೂರಾರು ಕೋಟಿ ಜನ್ಮಗಳಲ್ಲಿ ಹಂದಿ-ನಾಯಿ- 
ಮುಂತಾದ ನೋಚೋಚ್ಚಯೋನಿಗಳೆಂಬ ತಗ್ಗು ಮಿಟ್ಟೆಗಳಲ್ಲಿ ತೊಳಲಾಡಿಕೊಂಡು 
ಮನುಷ್ಕಯೋನಿಗೆ ಬೀಳುತ್ತಾನೆ. ಮುಂದೆಯೂ ಇಂತಹ ನೂರಾರು ಕೋಟಿ ಹೀನ: 
ಯೋನಿಗಳಲ್ಲಿ ಬೀಳುವವನಿದ್ದಾನೆ. ` ` 


(२८१. .4 £ Anchiven 


52 


ಪಾಪಕ್ಕೊಂದು ಚಿಕಿತ್ಸೆ 


ಮನುಷ್ಕಯೋನಿಯಲ್ಲಿ ನೂರಾರು ಜನ್ಮಗಳಲ್ಲಿ ತೊಳಲಾಡಿದ ಬಳಿಕ ಬ್ರಾಹ್ಮಣ 
ಯೋನಿಯಲ್ಲಿ ಹುಟ್ಟುತ್ತಾನೆ. ಈ ಬ್ರಾಹ್ಮಣ ಯೋನಿಯಲ್ಲಿಯೂ ನೂರಾರು 
ಜನ್ಮಗಳು ವ್ಯರ್ಥವಾಗಿ ಕಳೆಯುತ್ತಿರುತ್ತವೆ. ಮಧ್ಯದಲ್ಲಿ ಯಾವುದು ಒಂದು 
ಜನ್ಮದಲ್ಲಿ ಶ್ರೀಹರಿಯು ಈ ಜೀವಾತ್ಮನನ್ನು ಪ್ರಾಣದೇವರ ಕೈಯಲ್ಲಿಟ್ಟು 'ಉದ್ದರಿಸು' 
ಎನ್ನುತ್ತಾನೆ. ಈ ಜನ್ಮವೇ ವೈಷ್ಣವ ಜನ್ಮವೆಂದು ಕರೆಸಿಕೊಳ್ಳುತ್ತದೆ. ಅವರ 
ಪ್ರೇರಣೆಯಾದಾಗಲೂ ಜೀವ ಕೆಲವೊಮ್ಮೆ ಉದಾಸೀನವನ್ನೇ ಮಾಡುತ್ತಾನೆ. 
ಅಧ್ಯಾತ್ಮದ ನಿತ್ಯಸ್ಪೂರ್ತಿಯನ್ನು ತುಂಬಿಕೊಳ್ಳುವ ಯೋಗ ತೆ ಜೀವಾತ್ಮನಿಗೆ ಈ 
ಜಗತ್ತಿನಲ್ಲಿ ಬಹಳ ಅಪರೂಪ. ಅಂತಹದ್ದರಲ್ಲಿ ಅಂತಹ ಒಂದು ವೈಷ್ಣವ ಜನ್ಮ 
ಬಂದಿತೆಂ ದರೂ ಅದರಲ್ಲಿ ಊಟ-ನಿದ್ರೆ-ರೋಗ-ಬಾಲ್ಕವೆಂದು 
ಹೊರಟುಹೋಗುತ್ತದೆ. ಉಳಿದ ಕಾಲ ಅತ್ಯಲ್ಪ. ಆ ಅಲ್ಪಕಾಲದ ಜೀವನವನ್ನು 
ಜೀವಾತ್ಮನು 'ಕಲ್ಪಕಾಲ'ವೆಂದು ಭ್ರಮಿಸುತ್ತಾನೆ. ವ್ಯರ್ಥ ಕಾಲಹರಣ ಮಾಡುತ್ತಾ 
ಸಾಧನೆಗೆ ಪೂರಕವಾದ ಈ ವೈಷ್ಣವ ಜನ್ಮವನ್ನು ಹಾಳುಗೆಡಹುತ್ತಾನೆ. ಪಶುಗಳಂತೆ 
ತಿನ್ನುವುದೇ ಸಾಧನೆ ಎಂದುಕೊಳ್ಳುತ್ತಾನೆ. ಚಂಡಾಲರಂತೆ ಕರ್ಮಬಾಹೀರನಾಗಿ 
ಸಂಚರಿಸುತ್ತಾನೆ. ಧರ್ಮವನ್ನು ಅರ್ಥೈಸಿಕೊಳ್ಳುವ ಬುದ್ದಿ ಇದ್ದರೂ ಬುದ್ದಿಹೀನನಂತೆ 
ವರ್ತಿಸಿ ಆಹಾರ-ನಿದ್ರಾ-ಭಯ-ಮೈಥುನಾದಿಗಳಲ್ಲಿ ಆಸಕ್ತರಾಗಿ ತಿರುಗುತ್ತೇವೆ. ವಿನಾ 
ಸಾರ್ಥಕ ಬಾಳ್ವೆ ನಡೆಸುತ್ತಿಲ್ಲ. 


ವ್ಯರ್ಥ ಕಳೆದವೆನ್ನ ರಾತ್ರಿಗಳು 
ನ ತದಸ್ತಿ ಶರೀರಿಣಾಂ ಶತಾಬ್ದಾಯುಷಿ 
ಶಾಸ್ತ್ರಪ್ರಥಿತೇತಪಿ ಕಿಂಚಿದೇವ | 
ಭಗವನ್‌ ಖಲು ಸರ್ವರಾತ್ರಿಕಾಲೋ 
ಜಲಹೋಮೋಪಮತಾಮುಖೈತಿ ನಾಲಮ್‌ ||೧೮|| 
ಹರಿಯೇ! ಮರಣಶೀಲರಾದ ನಮಗೆ ೧೦೦ ವರ್ಷ ಬದುಕುವ 
ಯೋಗ್ಯತೆ ಶಾಸ್ತ್ರದಲ್ಲಿ ಕಂಡು ಬಂದರೂ, ರಾತ್ರಿಗಳೆಲ್ಲ ನೀರಿನಲ್ಲಿ 
ಹೋಮದಂತೆವೃರ್ಥವಾದ್ದರಿಂದ೧೦೦ ವರ್ಷದಲ್ಲಿ ಸ್ವಲ್ಪ ಮಾತ್ರ ಲಭ್ಯ. 
ಹರಿಯೇ! ಮಾನವರಿಗೆ ನೂರುವರ್ಷ ಆಯುಷ್ಯವೆಂದು ಶಾಸ್ತ್ರಸಿದ್ಧ. ಆದರೆ 
ಇದು ಎಲ್ಲರಿಗೂ ಪೂರ್ಣ ದೊರೆಯದು. ಏಕೆಂದರೆ ಅವನು ಹೇಳಿದಂತೆ ಈ 


72०१८ 4. १.7.371 1.1 


53 


ಪಾಪಕ್ಕೊಂದು ಚಿಕಿತ್ಸೆ 


ಶರೀರವನ್ನು ನಾವು ಉಪಯೋಗಿಸಿಕೊಳ್ಳುತ್ತಿಲ್ಲ. ಸಿಕ್ಕ ಬಾಡಿಗೆ ಮನೆಯ ತುಂಬ 
ಮೊಳೆ ಹೊಡೆದು ಮಸಿ ಮಾಡಿ ಒರಟಾಗಿ ಉಪಯೋಗಿಸಿಕೊಂಡಲ್ಲಿ ಮನೆಯ 
ಮಾಲಿಕ ಮನೆ ಬಿಡಿಸುವಂತೆ ದೇವರು ಕೊಟ್ಟ ಬಾಡಿಗೆ ಮನೆಯಂತಹ ಶರೀರವನ್ನು 
ಕಂಡ ಕಂಡಲ್ಲಿ ತಿಂದುಂಡು, ಬೇಕಾಬಿಟ್ಟಿ ವಿಷಯ ಭೋಗಗಳಿಗೆ ಒಡ್ಡಿದರೆ ದೇವರು 
ಈ ಶರೀರವನ್ನು ಬೇಗ ಕಸಿದುಕೊಳ್ಳುತ್ತಾನೆ. ಹಂದಿ-ನಾಯಿ-ಕತ್ತೆಗಳ ಜನ್ಮ ನೀಡಿ 
ಒರಟಾಗಿ ಉಪಯೋಗಿಸಿಕೊಳ್ಳಿ ಎನ್ನುತ್ತಾನೆ 

ಒಂದು ವೇಳೆ ಪ್ರಾಮಾಣಿಕವಾಗಿ ಈ ಶರೀರವನ್ನು ನೋಡಿಕೊಂಡು ಸಾಧನೆ 
ಮಾಡಿಕೊಂಡಿದ್ದರೂ ಈ ಶರೀರಕ್ಕೆ ನಿದ್ದೆ ಬೇಕು. ನೂರು ವರ್ಷಗಳ ಆಯುಷ್ಕದಲ್ಲಿ 
ರಾತ್ರಿ ಕಾಲವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತೆಯೇ ಸರಿ. ಅರ್ಧ ಆಯುಷ್ಯ 
ನಿದ್ದೆಯಿಂದ ಕಳೆದು ಹೋಗುತ್ತದೆ. 

ನಿದ್ರೆ ಭರದಿಂದ ಇರುಳು ನೆನೆಯಲಿಲ್ಲ. ವಿಷಯಭೋಗದಲ್ಲಿ ಆಸಕ್ತರಾಗಿ 
ತಾರುಣ್ಮದಲ್ಲಿಯೂ ನೆನೆಯಲಿಲ್ಲ. ಹಗಲೆಲ್ಲ ದುಡ್ಡಿಗಾಗಿ ಮೈಯೊಡ್ಡಿ ಕಾಲಕಳೆದೆವು. 
ಬೇಡವಾದ ಸಂಸಾರದಲ್ಲಿ ಆಸಕ್ತಿಯನ್ನು ತಳೆದೆವು. ವೃದ್ದಾಪ್ಮದಲ್ಲಿ ನೂರಾರು 
ಚಿಂತೆಗಳನ್ನು ಮೈಗೂಡಿಸಿಕೊಂಡೆವು. ಹೀಗಾಗಿ ಎಂದೂ ಹರಿಚಿಂತನೆಗೆ ನಮಗೆ 
ಸಮಯವೇ ಸಿಗಲಿಲ್ಲ. ಇನ್ನು ಸಾಯುವ ಘಟ್ಟ ಮುಟ್ಟಿದಾಗಲಾದರೂ 'ಹರಿ' 
ಎನ್ನೋಣವೆಂದರೆ ನಾಲಿಗೆಗೆ ಬಲವಿಲ್ಲ. ನಮ್ಮ ಅನರುವಾದ ಜೀವನ 
ಗೊಂದಲಗಳ ನಡುವೆ ಸಿಕ್ಕಿಬಿದ್ದಿದೆ. 

ಸಮುದ್ರದಲ್ಲಿ ಹೆಣವೊಂದು ತೇಲಿಹೋಗುತ್ತಿದೆ. ಬಾನಿನಲ್ಲಿ ಹಾರಾಡುವ 
ಹಕ್ಕಿಯೊಂದು ಆ ಹೆಣವನ್ನು ಕಂಡಿತು. . ರಕ್ತಮಾಂಸಗಳ ಆಸೆಯಿಂದ ಹೆಣವನ್ನು 
ಸಮೀಪಿಸಿತು. ಕೊಕ್ಕಿನಿಂದ ಹೆಣವನ್ನು ಕುಕ್ಕಿ, ರಕ್ತಮಾಂಸಗಳನ್ನು ಚಪ್ಪರಿಸುತ್ತಿರುವ 
ಹಕ್ಕಿಗೆ ಜಗತ್ತಿನ ಎಚ್ಚರವೇ ಇಲ್ಲವಾಯಿತು. ಕುಣಪ ಕಡಲಿನ ನಡುವೆ ಬಂದಾಗ 
ಹೊಟ್ಟೆ ತುಂಬಿಸಿಕೊಂಡ ಹಕ್ಕಿಗೆ ಎಚ್ಚರ ಬಂದಿತು. ಗೂಡಿಗೆ ಹಾರಿಹೋಗಬೇಕೆಂದು 
ಆಲೋಚಿಸಿತು. ತೀರ ಮುಟ್ಟುವ ಬಯಕೆಯಿಂದ ಎಷ್ಟು ಹಾರಿದರೂ ದೂರದ 
ತೀರವನ್ನು ಮುಟ್ಟಲಾಗದೆ, ನೀರಿಗೆ ಬಿದ್ದು ಜವನ ಸದನಕ್ಕೆ ಪಯಣ ಬೆಳೆಸಿತು. 

ಭೋಗನಿರತವಾದ ಹಕ್ಕಿ 'ತಾನು ತೀರದಿಂದ ದೂರ ಸಾಗುತ್ತಿದ್ದೇನೆ' ಎಂಬ 
ಎಚ್ಚರವನ್ನೇ ಕಳೆದುಕೊಂಡಿತು. ನಮ್ಮ ಬದುಕೂ ಇದಕ್ಕೆ ಹೊರತಾಗಿಲ್ಲ. ನಾವೂ 
ಸಹ ಭೌತಿಕ ಸುಖದಲ್ಲಿಯೇ ತಲ್ಲೀನರಾಗಿದ್ದೇವೆ. ಬದುಕೆಂಬ ಸಾಗರವೂ ನಮ್ಮನ್ನು 
ಬಹುಕಾಲ ಮೂರ್ಯರನ್ನಾಗಿಸಿದೆ. ಈ ಎಚ್ಚರ ಬರುವಾಗ ಯೌವ್ವನ 


೬ 


(९८१. 4 2 Puichivess 





| 54 
ಪಾಪಕ್ಕೊಂದು ಚಿಕಿತ್ಸೆ 

'ದೂರವಾಗಿರುತ್ತದೆ. ಸಾವಿನ ತೀರವನ್ನು ಸಮೀಪಿಸಿರುತ್ತೇವೆ. ಶ್ರೀಮದಾಚಾರ್ಯರು 
ಕೃಷ್ಣಾಮೃತ ಮಹಾರ್ಣವದಲ್ಲಿ. ಇದನ್ನು ಹೇಳಿದ್ದಾರೆ 


ಸ್ಮರ್ಯತಾಂ ತು ಹೃಷೀಕೇಶೋ ಹೈಷೀಕೇಷು ದೃಢೇಷು ಚ| 
ಅದೃಢೇಷು ಹೃಷೀಕೇಷು ಹೃಷೀಕೇಶಂ ಸ್ಮರಂತಿ ಕೇ || 
(ಕೃ.ಮ. ೧೫೩) 

"ಇಂದ್ರಿಯಗಳೇ ದುರ್ಬಲವಾದಾಗ ಹೃಷಿಕೇಶನನ್ನು ಯಾರು ಸ್ಮರಿಸುತ್ತಾರೆ? 
ಇಂದ್ರಿಯಗಳು ಬಲಿಷ್ಮವಾಗಿದ್ದಾಗಲೂ ವಿಷಯಗಳಿಗೆ ಬಲಿಯಾದವರು 
'ಹೃಷೀಕೇಶನನ್ನು ಮರೆಯುತ್ತಾರೆ." ಹೀಗೆ ನಮ್ಮ ಸಮಗ್ರ ಜೀವನವೇ ಭಗವಂತನಿಂದ 
ವಿಮುಖವಾಗಿ ಕಡೆಗೆ ಪಶ್ವಾತ್ತಾಪಕ್ಕೆ ಗುರಿಯಾಗುತ್ತೇವೆ. ಸಾಗರದ ನಡುವೆ ಇರುವ 
ಹಕ್ಕಿಯ ಯಾವ ಸಂಕಲ್ಪಕ್ಕೂ ಬೆಲೆಯಿಲ್ಲ; ಅದರಂತೆ ಕೊನೆಗೆ ಮೂಡಿದ . 
ಪಶ್ಚಾತ್ತಾಪಕ್ಕೂ ಬೆಲೆಯಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಅಧ್ಯಾತ್ಮ ಬದುಕಿಗೆ 
ತಾಕತ್ತಿಲ್ಲ. ಹಾಗೆಯೇ ಸಾಯಲು ಮನಸ್ಸಿಲ್ಲ. ಕರ್ತವ್ಯ ಮಾಡದೆ ಕೇವಲ 
ಪುಶ್ನಾತ್ತಾಪಪಟ್ಟ ರೆ ಅದಕ್ಕೆ. ಬೆಲೆಯೂ 

ನಾವೆಲ್ಲರೂ ಮನೆ, ಮಡದಿ, ಮಕ್ಕಳು ಎಂಬ ಮಮಕಾರದ ಸಂಸಾರ ಸುಳಿಯಲ್ಲಿ 
ಸಿಲುಕಿಕೊಂಡಿದ್ದೇವೆ. ನಮ್ಮ ಪರಿಸ್ಥಿತಿ ಇರುಳು ಕಂಡ ಬಾವಿಗೆ ಹಗಲೇ ` 
ಬೀಳುವವನಂತಾಗಿದೆ. | | 


ಬಾಬ್ಯ सयु], हण पं ಮುಳುಗಿದ ಬದುಕು 


ದ್ವಿದಶಾಬ್ದಯುಗಂ ದಿವಾಪಿ ಪೂರ್ಮೋ- 
ತ್ತರಮೀಶ ಸ್ವವರತ್ವ ಶೈಶವಾಭ್ಯಾಮ್‌ | 
ಸಮಯಂ ಪ್ರಣಯಾಮಿ ಸರ್ವರೋಗೈೆಃ 
ಬಹುಲೀಲಾಭಿರಪಿ ಪ್ರಮೂಢಬುದ್ದ್ಯಾ ||೧೯॥| 


ಹರಿಯೇ ಹಗಲಿನಲಿ ಯು ಜೀವನದ ಮೊದಲು ನಂತರದ ಇಪತು 
ಇಪತು. ವರ್ಷಗಳು ಬಾಲ್ಲ-ಮುಪು ಗಳಿಗೆ ಹಂಚಿಕೆಯಾಗುತದೆ. ಹೀಗೆ 
ಆಟ-ರೋಗಗಳಿಂದ ಕಳೆದಾಗ ಉಳಿದದ್ದು ಸ್ವಲ್ಪ. 


55. 


` ಪಾಪಕ್ಕೊಂದು ಚಿಕಿತ್ಸೆ ` 


ಹರಿಯೇ! ರಾತ್ರಿ ಎಲ್ಲವೂ ವ್ಯರ್ಥವಾಯಿತು. ಹಗಲೋ ಸಮಗ್ರವಾಗಿ ಸಾಧನೆಗೆ 
ಸಿಗದು. ಜೀವನದ ಮೊದಲಿನ 20 ವರ್ಷಗಳು ಬಹುತೇಕ ಬಾಲ್ಕದ 
ಮೂರ್ಪುತನಗಳಿಗೆ ಮೀಸಲು, ಆಟ-ಹುಡುಗಾಟಗಳಿಂದ ಕಾಲ ವೃರ್ಥವಾಗಿ' 
ಕಳೆದುಹೋಗುತ್ತದೆ. ಕೊನೆಯ ಇಪ್ಪತು, ವರ್ಷಗಳು ನಾನಾ ರೋಗರುಜಿನಗಳಿಂದ 
- ಬಹುಮುಖದ ಚಿಂತೆಗಳಿಂದ ಕಳೆದುಹೋಗುತ್ತದೆ | 

ನಮ್ಮ ಸಮಗ) ಸಾರ್ಥಕವಾಗಬೇಕಾದರೆ ಅದಕ್ಕೆ ಹರಿಯ ಅನುಗ್ರಹ 
ಪೂರ್ಣವಾಗಿರಬೇಕು. ಈ ಅನುಗ್ರಹದ ಬಗ್ಗೆ ನಂಬಿಕೆ ದೃಢವಾಗಿರಬೇಕು 

ಈ ದೃಷ್ಟಿಯಿಂದಲೇ ಶ್ರೀಮದಾಚಾರ್ಯರು 'ಸಂತತಂ ಚಿಂತಯೇತನಂತಂ 
ಅಂತ್ಯಕಾಲೇ ವಿಶೇಷತಃ' ಎಂದರು. ನಮ್ಮ ಸಮಗ್ರ ಜೀವನದ ಫಲಶ್ರುತಿಯೇ 
` ಅಂತ್ಯಕಾಲ. ಪ್ರತಿಯೊಬ್ಬನ ಸಾವಿನಿಂದ ಅವನ ಜೀವನದ ಸಾರ್ಥಕತೆಯನ್ನು 
ಗುರುತಿಸಬಹುದು. ಆದ್ದರಿಂದ ಸ್ವೇಚ್ಛೆಯಿಂದ ಜೀವನ ಕಳೆದು, ಕೊನೆಗೆ" 
 ಶ್ರವಣಾದಿಗಳನ್ನು ನಡೆಸಿ ಮೋಕ್ಷಕ್ಕೆ ಹೋಗಬಹುದೆಂಬ ಚಿಂತನೆ ಸಲ್ಲದು 
` ಮೋಕ್ಷದ ಮಾರ್ಗ ತಿಳಿದಷ್ಟು ಸುಲಭವಲ್ಲ | | 
ಒಬ್ಬ ಜಿಪುಣನಿದ್ದ. ಅವನು ತನ್ನ ಜೀವನದಲ್ಲಿ 'ದೇಹಿ' ಎಂದವರಿಗೆ ಬಿಡಿಗಾಸೂ 
` ಕೊಟ್ಟಿವನಲ್ಲ. ಅವನಿಗೆ ಕೆಲವು ಮಕ್ಕಳಿದ್ದರು. ಯಮಲೋಕದ ಪಯಣಕ್ಕೆ 
ಸಿದ್ಧನಾಗಿದ್ದ. ಹಾಸಿಗೆ ಹಿಡಿದ ಜಿಪುಣ ಪ್ರಯತ್ನಪೂರ್ವಕವಾಗಿ ಏನೋ 
ಹೇಳಬಯಸಿದ. ಮಕ್ಕಳೆಲ್ಲರೂ ಓಡೋಡಿ ಬಂದರು. 'ಅಂತ್ಯಕಾಲದ ಸಂದೇಶಕ್ಕಾ 
` ಕೆವಿಗೊಟ್ಟರು. ಜಿಪುಣನು ಕಷ್ಟಪಟ್ಟು ಅಸ್ಪಷ್ಟವಾಗಿ ನುಡಿದ- "ಮಕ್ಕಳೇ! ದೂರದಲ್ಲಿ 
| ದೀಪಉರಿಯುತ್ತಿದೆ. ಅದರ ಬತ್ತಿ ದೊಡ್ಡದಾಗಿದೆ. ತೈಲವು ಬೇಗ ತೀರಿಹೋಗುತ್ತದೆ. ' 
: ` ದೀಪ ಸ್ವಲ್ಪ ಸಣ್ಣದು ಮಾಡಿ. ನಿಮ್ಮ ಅಮ್ಮನಿಗೆ ಜೀವನದ ಉದ್ದಕ್ಕೂ ಬೋಧಿಸಿದೆ. 
` ಎಂದೂ ಅನುಷ್ಠಾನಕ್ಕೆ ತರಲಿಲ್ಲ. ನೀವಾದರೂ ನನ್ನ ಕೊನೆ ಆಸೆಯನ್ನು ನೆರವೇರಿಸಿ" 
ಎಂದು ಪ್ರಾಣಬಿಟ್ಟ. ತನ್ನ ಜೀವನೆದೀಪವೇ ಆರಿಹೋಗುತ್ತಿದೆ. ಈ ದೀಪದಿಂದೇನು? 
ಎಂಬ ಎಚ್ಚರ ಕೊನೆಗೂ ಬರಲಿಲ್ಲ. ಸಮಗ್ರ ಜೀವನವನ್ನು ಲೋಭದಿಂದ ಕಳೆದವನಿಗೆ 
ಕೊನೆಗೆ ಸ್ಮರಣೆ ಬಂದದ್ದು ಲೋಭತನವೇ. ಇದರಂತೆ ಭಗವಂತನ ಸ್ಮರಣೆಯೇ 
ನಮ್ಮ ಸಮಗ್ರ ಜೀವನದ ಉಸಿರಾಗಿದ್ದರೆ; ಕೊನೆಕಾಲದಲ್ಲಿಯೂ ಭಗವಂತನೆಂಬ 
ಜ್ಯೋತಿಯನ್ನು ಹೃದಯಗುಹೆಯಲ್ಲಿ ಬೆಳಗಿಸುವ ಭಾಗ್ಯವಂತರು ನಾವಾಗುತ್ತೇವೆ. | 
ಇಲ್ಲವಾದರೆ 'ದೀಪ ಸಣ್ಣದಾಗಿಸಿ!' ಎಂದು ಹೇಳಿದ ಜಿಪುಣನಂತೆ ಏನೋ, ಚಿಂತಿಸಿ. 
ಕೊನೆಯುಸಿರೆಳೆಯುತ್ತೇವೆ. | । A 


Rastedat 7 1711. 1 


56 


ಪಾಪಕ್ಕೊಂದು ಚಿಕಿತ್ಸೆ 
med sud” ध्यं शयं 


ಪರಿಶೇಷಿತ ಈಶ ಮಧ್ಯಕಾಲಃ 
ಸುಕೃತೇ ಭಾರತಭೂತಲೇ ವರಿಷ್ಠಃ | 
ಯದಿಹಾಪಿ ಸದೈವ ಪಾಪಚಿತ್ತೇ 
ಮಯಿ ಪಶ್ವಂತ್ಯಜಯೋಶ್ಸ್ವ ಕೋ ವಿಶೇಷಃ 2०|| 
250033९! स्‌ ಣೃಪ್ರದವಾ ದಭರತಭೂಮಿಯಲ್ಲಿ ಮಧ್ಯದ ತಾರು फट 
ವಯಸ್ಸು ಸಾಧನೆಗೆ ಅತ್ಯಂತ ಶ್ರೇಷ್ಠವಾದುದು. ಆ ಸಮಯದಲ್ಲಿಯೂ 
ಪಾಪಾಸಕ್ತ್ಷನಾದ ನಾನು ಪಶು ಚಂಡಾಲರ ಸಮಾನನು. 
ಹರಿಯೇ! ಬಾಲ್ಕ-ಮುಪ್ಪುಗಳು ಬದುಕಿನ ಸಾಧನೆಗೆ ಬಾರವು ಎಂದಾದ ಮೇಲೆ 
ಉಳಿದ ವಯಸ್ಸು ತಾರುಣ್ಮದ ಮಧ್ಯಭಾಗದ್ದು. ಪುಣ್ಮದೇಶ-ಪುಣ್ಮಕಾಲ-ಪುಣ್ಯಪ್ರದ 
ವಯಸ್ಸುಗಳಿದ್ದರೂ ನನ್ನ ಮನಸ್ಸು ಪಾಪಕರ್ಮಗಳಿಗೆ ಸೆಳೆದೊಯ್ಯುತ್ತಿದೆ. ಇಂತಹ 
ಪುಣ್ಮದ ಪರ್ವಕಾಲದಲ್ಲಿ ಪಶು-ಚಂಡಾಲರಿಗೆ ಸಮಾನವಾಗಿ ವರ್ತಿಸುವ ನನ್ನ 
ಮೂಢಬುದ್ದಿಗೊಂದು ಚಿಕಿತ್ಸೆ ನೀಡುವೆಯಾ? 


ಪುಣ್ಯಾತ್ಮ ನೇ 
४51 ಪ್ರುಣ್ಯಭಸಾಬಿಿಯಟ್ಲಿ ಪ್ರುಣ್ಯನಿಡು 


ಇಹ ಭಾರತಭೂತಲೆಣತಿಪುಣ್ಯೇ 
ದ್ರವಿಣಸ್ತೀಸುತಪೂರ್ವಕೇಷು ಮಾಯಾಮ್‌ | 
ಅಲಮೇಕದಿನಂ ವಿಮುಚ್ಯ ವಾ ಮೇ 
ತವ ಪಾದಾಬ್ದರತಿಂ ಪ್ರದೇಹಿ ದೇವ ||೨೧]| 
ಹರಿಯೇ! ಪು ್ಯಪ್ರದ' ಭೂಮಿ ಯಲ್ಲಿ ಧನ, ವನಿತಾ, ಸುತ, 
ಮೊದಲಾದವರಲ್ಲಿ ನನಗಿರುವ ವ್ಯಾಮೋಹವನ್ನು ಒಂದು ದಿನದ 
ಮಟ್ಟೆಗಾದರೂ ಪೂರ್ಣ ಬಿಡಿಸಿ; ನಿನ್ನ ಪಾದಾಸಕ್ತಿಯನ್ನು ಕೊಡು. 


Rancat eHuchives 


5८ 


ಪಾಪಕ್ಕೊಂದು ಚಿಕಿತ್ಸೆ 


ಕಲ್ಫಾಯುಷಾಂ ಸ್ಥಾನಜಯಾತ್ಸುನರ್ಭವಾತ್‌ 
ಕ್ಷಣಾಯುಷಾಂ ಭಾರತಭೂಜಯೋ ವರಃ | 
ಕ್ಷಣೇನ ಮರ್ತೈನ ಕೃತಂ ಮನಸ್ವಿನಃ 
ಸಂನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೇಃ || -(m-೧೯-೨೩) 
ಭಾರತ ದೇಶದ ಮಹತ್ವವನ್ನು ಬಣ್ಣಿಸುವ ಇಂತಹ ಅನೇಕ ಶ್ಲೋಕಗಳನ್ನು 
ಭಾಗವತದಲ್ಲಿ ಕಾಣಬಹುದು- 
ಸಾವಿರ ವರ್ಷಗಳ ಕಾಲ ಬೇರೆ ಲೋಕದಲ್ಲಿರುವುದಕ್ಕಿಂತ ಒಂದು ಕ್ಷಣಕಾಲ 
. ಭರತ ಭೂಮಿಯ ವಾಸವೇ ಲೇಸು! =, 
ಎಲ್ಲಾ ಲೋಕಗಳು ಜೀವರನ್ನು ಕೆಳಗೆ ಕಳುಹಿಸಿದರೆ, ಕೆಳಗಿದ್ದವರನ್ನು 
ಮೇಲಕ್ಕೇರಿಸುವ ಲೋಕ ಈ ಭೂಲೋಕ. ಅದರಲ್ಲಿಯೂ ಈ ಭಾರತ ದೇವತೆಗಳ 
ಅವತಾರ ಭೂಮಿಯಷ್ಟೇ ಅಲ್ಲ. ಯುಗದ ಮಹತ್ವವನ್ನೂ ಇಲ್ಲಿ ಅರಿಯಬೇಕು. 
ಕೃತಯುಗದಲ್ಲಿ ಒಳ್ಳ ಕೆಲಸಗಳು ಅಧಿಕ. ಫಲ ಕಡಿಮೆ. 
ಕಲಿಯುಗದಲ್ಲಿ ಒಳ್ಳೆ ಕೆಲಸಗಳು ಕಡಿಮೆ. ಫಲ ಅಧಿಕ. ६ 
ಕಲಿಯುಗದಲ್ಲಿ ಸ್ವಲ್ಪ ದಧೌರ್ಮುಕಾರ್ಯ ಮಾಡಿದರೂ 
ಅನಂತಘಫಲಭಾಗಿಯಾಗುತ್ತಾನೆ. ಇದಕ್ಕೆ ಸಂವಾದಿಯಾಗಿ ಕಥೆಯೊಂದನ್ನು 
ನೋಡೋಣ. | 
ಮಹಾಭಾರತಯುದ್ದದಲ್ಲಿ ಕರ್ಣಾಜುನರಿಗೆ ಭಯಂಕರ ಕಾಳಗ ನಡೆಯಿತು 
ಅರ್ಜುನ ತನ್ನ ಅದ್ಭುತವಾದ ಪರಾಕ್ರಮದಿಂದ ಕರ್ಣನ ರಥವನ್ನು ದೂರಕ್ಕೆ ತೂರಿದ 
ರಥವು ನೂರಾರು ಗಾವುದ ಹಿಂದಕ್ಕೆ ಸರಿಯಿತು 
ಬಲಿಷ್ಠನಾದ ಕರ್ಣನೂ ಸಹ ತನ್ನ ಅದ್ಭುತವಾದ ಕೌಶಲ್ಕದಿಂದ 
ಶಕ್ತಿಯೆಲ್ಲವನ್ನೂ ಬಳಸಿಕೊಂಡು ಅರ್ಜುನನ ರಥಕ್ಕೆ ಬಾಣ ಪ್ರಯೋಗಿಸಿದ 
ಅರ್ಜುನನ ರಥ ಎರಡು ಅಂಗುಲ ಹಿಂದೆ ಸರಿಯಿತು 
ಕೃಷ್ಣ ಬಹಳ ಸಂತೋಷದಿಂದ 'ಶಹಭಾಷ್‌ ಕರ್ಣ!' ಎಂದು ಕರ್ಣನನ್ನು 
ಪ್ರಶಂಸಿಸಿದ. 
ರಥಸ್ಥನಾದ ಅರ್ಜುನ ಸಿಡಿದೆದ್ದ. 
ಇದೇನು ಕೃಷ್ಣ ಅನ್ಯಾಯ!'! 
ಮೈಲುಗಟ್ಟಲೆ ರಥ ತೂರಿದ ನನ್ನನ್ನು ಬಿಟ್ಟು ಬರೇ ಎರಡು ಅಂಗುಲ ರಥ 
ತಳ್ಳಿದ ಕರ್ಣನು ನಿನಗೆ ಮಿಗಾಲದನೇ? ಚಪ್ಪಾಳೆ ತಟ್ಟಿ ಅವನನ್ನು ಅಭಿನಂದಿಸುವುದು 


Raneast Muichiver 








58 


ಪಾಪಕ್ಕೊಂದು ಚಿಕಿತ್ಸೆ 


ನಿನಗೆ ನ್ಯಾಯವೇ! ಎಂದು ಆಕ್ಸೇಪಿಸಿದ. 

ಕೃಷ್ಣ ನುಡಿದ. 

ನೋಡು ಅರ್ಜುನ! ಕರ್ಣನ ರಡು'ವನ್ನು ಹಿಂದಕ್ಕೆ ತಳ್ಳುವುದೇನು 

ಮಹಾಕಾರ್ಯವಲ್ಲ. ಅದು ಸಾಮಾನ್ಯ ಕಟ್ಟಿಗೆಯ ರಥ. ಆದರೆ ನಿನ್ನ ರಥವನ್ನು | 
ಏನೆಂದು ಭಾವಿಸಿದ್ದೀಯೇ? ಇದು ಸಾಮಾನ್ಯ ರಥವಲ್ಲ. ಸಮಗ್ರ ಭೂಮಂಡಲದಷ್ಟು. 
ಭಾರವುಳ್ಳೆದ್ದು ಈ ರಥ. ಯಾರಿಗೂ ಎತ್ತಲಾಗದ ಗಾಂಡೀವ ಧನುಸ್ಸಿದೆ. ಧ್ವಜದಲ್ಲಿ 
ಹನುಮಂತ. ಇವೆಲ್ಲದಕ್ಕಿಂತಲೂ ತ್ರೈಲೋಕ್ಕಧರನಾದ ಸಾರಥಿಯಾದ ನಾನು 
ಕುಳಿತಿದ್ದೇನೆ. ಇಂತಹ ಠಥವನ್ನು ಎರಡಂಗುಲ ದೂಡಿದರೂ ಮಹಾಶ್ವರ್ಯವೇ 
ಸರಿ! ಇದಕ್ಕೆ ನನ್ನ ಅಭಿನಂದನೆ ಎಂದ. ' 

ಈ ಕಥೆ ಪ್ರಕೃತಕ್ಕೂ ಅನ್ವಯವಾಗುತ್ತದೆ 

ಕೃತೆಯುಗ ಒಳ್ಳೆಯ ಯುಗ. ಕೃತಯುಗದಲ್ಲಿ स्तु, ಕರ್ಮಾಚರಣೆ ಎಂಬುದು 
ಸಹಜಪ್ರವೃತ್ತಿ. ಎಲ್ಲರೂ ಮಾಡುತ್ತಾರೆ. ಇದೇನು ಮಹತ್ವದ್ದಲ್ಲ. ಆದ್ದರಿಂದ 
ಕೃತಯುಗದಲ್ಲಿ ಕರ್ಮಾಚರಣೆ ಎಂದರೆ ಕರ್ಣನ ರಥವನ್ನು ಮೈಲುಗಟ್ಟಲೆ 
ದೂರಕ್ಕೆಸೆದಂತೆ 

ಆದರೆ ಕಲಿಯುಗದಲ್ಲಿ ಸ್ವಲ್ಪ ಧರ್ಮಾಚರಣೆ ಮಾಡಿದರೂ ಸಾಕು. ಇದು 
ಕರ್ಣನು ಎರಡಂಗುಲ ಸರಿಸಿದ ಅರ್ಜುನನ ರಥದಂತೆ ಬಹಳ ಮಹತ್ವವಾದುದು. 
ಕರ್ಣನನ್ನು ಮೆಚ್ಚಿದಂತೆ ಸ್ವಲ್ಪ ಧರ್ಮಾಚರಣೆ ಮಾಡಿದರೂ ಅವರನ್ನು ಮೆಚ್ಚುತ್ತಾನೆ 
ಇದು ಸಾಕ್ಷಾತ್‌ ಶ್ರೀಮನ್ನಾರಾಯಣನೇ ಹೇಳಿದ ಮಾತು. ಇದನ್ನರಿತು ಈ ದೇಶದ 
ಮಕ್ಕಳಾದ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಿ ಭಗವಂತನ ಅನುಗ್ರಹಕ್ಕೆ 
ಪಾತ್ರನಾಗಬೇಕು | 

ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌' 
- ಆದರೆ ಇಷ್ಟೆಲ್ಲಾ ತಿಳಿದಿದ್ದರೂ ನನಗೆ ಇರುವ ಧನವನಿತಾದಿ ಮೋಹಗಳಿಂದ 
ಪುಣ ಸಂಪಾದಿಸಲಾಗುತ್ತಿಲ್ಲ. ಹರಿಯೇ! ಜನ್ಮದಲ್ಲಿ ಒಂದು ದಿವಸದ 
ಮಟ್ಟಿಗಾದರೂ ಆ ವ್ಯಾಮೋಹವನ್ನು ದೂರಮಾಡಿ ನಿನ್ನ ಪಾದಪದ್ಮಗಳಲ್ಲಿ 

ಭಕ್ತಿಯನ್ನು ಕೊಟ್ಟು ಸಾಧನೆಯನ್ನು ಮಾಡಿಸು 


| Ratest Huchivess 





59 


ಪಾಪಕ್ಕೊಂದು ಚಿಕಿತ್ಸೆ 


ರಮೆಯನ್ನು ಬೆರಗುಗೊಳಿದ ಚೇವ 


ರಮಯಾಷ್ಯಗಣಯ್ಯವಸ್ತುಜಾತಮ್‌ | 
ದ್ವಿವಿಧಂ ಪ್ರಾಹುರಮಂದಬುದ್ದಿಭಾಜಃ | 
ತವ ಸದ್ದುಣಜಾತಮೇಕಮನ್ಯನ್ಮಮ- 
ದುರ್ವಾರದುರಂತ ಹಾಪಜಾತಮ್‌  ||೨೨|| 
ಹರಿಯೇ! ರಮೆಗೂ ಎಣಿಸಲಾಗದ ಪದಾರ್ಥಗಳ ಗುಂಪು ಎರಡು 
ಒಂದು ಹರಿಯ ಗುಣ. ಮತ್ತೊಂದು ನನ್ನ ಅನಂತವಾದ ದುರಂತ 
ಕಾರಣವಾದ ದುರ್ಗುಣ. 
ಹರಿಯೇ! ಲಕುಮಿಯ ಬುದ್ದಿ ಅನಂತಸಮುದ್ರದಂತೆ ಮಿತಿಮೀರಿದ್ದು. ಅಂತಹ 
ಮಹಾಲಕುಮಿಯೂ ಎಣಿಸಲಾಗದ ಪದಾರ್ಥಗಳೆರಡಿವೆ. ಒಂದು ಹರಿಯ 
ಗುಣಗಳಾದರೆ ಇನ್ನೊಂದು ನನ್ನ ದುರ್ಗುಣಸ್ತೋಮ. ನಾನು ಲಕುಮಿಯ ಬುದ್ದಿಗೂ 
ನಿಲುಕದಷ್ಟು' ಪಾಪಕರ್ಮಗಳನ್ನು ಮಾಡಿದ್ದೇನೆ. ಇಲ್ಲಿ ಅತಿಶಯ ಪಾಪಿಯಾದ 
ಜೀವನನ್ನು ಕಂಡು ಅತಿಶಯವಾಗಿ ಬಣ್ಣಿಸಿದ್ದಾರೆ. 


ಜತಿ ಸು೭೭!ವಯ್ಕೆ ಪ್ರೀ ಹರಿಪೂಖೆ 


ಅತಿ ಸೌಖ್ಯಕರಾಣ್ಕಲಂ ಪರಸ್ತಾತ್‌ 
ನ ಹಿ ಕಿಂಚಿತ್‌ ಶ್ರಮಸಾಧ್ಯಸಾಧನಾನಿ | 
ಶ್ರಮಭೀರುರಹಂ ತಜನ್ವರತ್ರಾ- 
ಮಿತಶೋಕಾನುಭವೀ ಕಥಂ ಭವಾಮಿ ||೨೩] 
ಹರಿಯೇ! ಅಲ್ಲ ಶ್ರಮದಿಂದ ಮಾಡಿ ಮಹತ ರವಾದ ಪುಣ್ನ- 
ಸುಖಗಳನ್ನು ಗಳಿಸಿಕೊಳ್ಳುವ ಕರ್ಮಗಳನ್ನು ಅಲ್ಪಕಷ್ಟಕ್ಕೆ ಹೆದರಿ 
ಅನರ್ಥಕ್ತೀಡಾಗಿದೇನೆ. 
ನಾವು 22055०8 च्छ ९०. ಕುಡಿಯಲು ನೀರು ಬೇಕಾಗಿದೆ. ಅದರ 
ಹುಡುಕಾಟದಲ್ಲಿದ್ದೇವೆ. ನಮ್ಮ ಪಕ್ಕದಲ್ಲಿಯೇ ನೀರಿದೆ. ಆದರೆ ಆ ನೀರು ಹುಲ್ಲು 


Rancast oPichives 


60 


ಪಾಪಕ್ಕೊಂದು ಚಿಕಿತ್ಸೆ 


ತರಗಲೆಗಳಿಂದ ಮುಚ್ಚಿಹೋಗಿದೆ. ಅದನ್ನು ನಾವು ಕಾಣುತ್ತಿಲ್ಲ. ದೂರದಲ್ಲಿ 
ಬಿಸುಲುಗುದುರೆ ಕಾಣಿಸುತ್ತಿದೆ. ದಾಹ ಪರಿಹಾರಕ್ಕಾಗಿ ಮರುಮರೀಚಿಕೆಯನ್ನು 
ನೀರೆಂದು ಭಾವಿಸಿ ದೌಡಾಯಿಸುತ್ತೇವೆ. 

ಅದರಂತೆ ಆನಂದದ ನಿಧಿ ನಮ್ಮಲ್ಲಿಯೇ ಇದೆ. ಸಂಸಾರದ ಆಸೆಗಳೆಂಬ 
ದಾಹವನ್ನು ತಣಿಸುವ ಅಮೃತರಸದ ಸಮುದ್ರವನ್ನೇ ಹೊಂದಿದ್ದದೇವೆ. ಆದರೂ 
ಇದಕ್ಕೆ ಅಜ್ಞಾನವೆಂಬ ಬಲೆ ಬೆಸೆದುಕೊಂಡಿದೆ. ಭಗವಂತನ ಸಾಕ್ಷಾತ್ಕಾರದಿಂದ ಈ 
ಅಜ್ಞಾನದ ಬಲೆ ಹರಿದುಹೋದರೆ ಆನಂದ ಸಾಗರದಲ್ಲಿ ತೇಲಾಡುತ್ತೇವೆ. ಈ ಒಳಗಿನ 
ಆನಂದದ ಅರಿವಿಲ್ಲದಾಗ ಹೊರಗಡೆ ಆನಂದವಿದೆ ಎಂಬ ಭ್ರಾಂತಿಯಿಂದ. ಸಿಕ್ಕಿದ 
ಕಡೆ ಓಡುತ್ತೇವೆ. ಎಲ್ಲಿಗೆ ಹೋದರೂ ನಿಜಾನಂದ ಪಡೆಯಲಾರೆವು. ಈ ಎಚ್ಚರ 
ನಮ್ಮಲ್ಲಿ ಇಲ್ಲವಾಗಿದೆ. 

ಒಬ್ಬನಿಗೆ ನೀರು ಕಾಯಿಸಲು ಬೆಂಕಿ ಬೇಕಾಯಿತು. ತನ್ನ ಬಳಿ ಬೆಂಕಿ ಹಚ್ಚಲು 
ಬೆಂಕಿಕಡ್ಡಿ ಇಲ್ಲವೆಂದು ಕಂದೀಲು ಹಿಡಿದುಕೊಂಡು ಪಕ್ಕದ ಮನೆಗೆ ತೆರಳಿದ. 
ಮಲಗಿದವನನ್ನು ಎಬ್ಬಿಸಿ ಬೆಂಕಿಕಡ್ಡಿ ಕೇಳಿದ. ಎದ್ದವ ಕೇಳಿದ. ಕೈಯಲ್ಲಿಯೇ 
ಕಂದೀಲು ಹಿಡಿದು ಬೆಂಕಿಗೇಕೆ ಬಂದೆ? ಎಂದು. ಅವನಿಗೆ ಆವಾಗ ಎಚ್ಚರವಾಯಿತು. 
ಹೋ! ಎಂದು ಹಿಂತಿರುಗಿದ. 

ನಮ್ಮ ಸ್ಥಿತಿಯೂ ಹೀಗೆಯೇ ಆಗಿದೆ. ಎಚ್ಚಿರದಲ್ಲಿದ್ದರೂ ಅಜ್ಞಾನವೆಂಬ 
ನಿದ್ರೆಯಲ್ಲಿಯೇ ಇದ್ದೇವೆ. ನಮ್ಮಲ್ಲಿಯೇ ಇರುವ ಆನಂದಪ್ರಾಪ್ತಿಗೆ ಯಾರ 
ಬಳಿಯೂ ಸಾಗಬೇಕಿಲ್ಲ. ಈ ಜ್ಞಾನವಿಲ್ಲದೆ ನೂರೆಂಟು ಬವಣೆ ಪಡುತ್ತಿದ್ದೇವೆ. 

ನಮ್ಮ ಬಳಿ ಎಣ್ಣೆಯ ದೀಪವಿದ್ದರೆ ಎಣ್ಣೆಗಾಗಿ ಬೇರೆಡೆ ಸಾಗಬೇಕು. ರತ್ನದ 
ದೀಪವಿದ್ದರೆ ಎಣ್ಣೆ ಬತ್ತಿ ಕಡ್ಡಿ ಯಾವುದೂ ಬೇಡ. ನಾವೆಲ್ಲರೂ ರತ್ನದ 
ದೀಪವಿದ್ದಂತೆ. ಇದನ್ನು ಅರಿಯದೆ ಸುಖಕ್ಕಾಗಿ ಬೇರೆಡೆ ವೃರ್ಡ್‌ವಾಗಿ 
ಸಂಚರಿಸುತ್ತಿದ್ದೇವೆ. ಪ್ರಹ್ಲಾದನಿಗೆ ಸಂನ್ಯಾಸಿ ಹೇಳಿದ ಮಾತಿದು: ಈ ಜ್ಞಾನವಿಲ್ಲದೆ 
ವ್ಯರ್ಥ ಸಂಚಾರದಿಂದ ಕೃಶವಾಗಿದ್ದೀರಿ. ನಾನಾದರೊ ನನ್ನೊಳಿರುವ 
ಹರಿಚಿಂತನೆಯಿಂದ ಆನಂದತುಂದಿಲನಾಗಿದ್ದೇನೆ. ನಮ್ಮೊಳಗೆ ಹರಿಯ ಅರಿವು 
ಹಿರಿದಾಗಿ ಬೆಳೆದಾಗ, ಪುಷರು ಆಗುತೇವೆ. ತುಷ್ಟರೂ ಆಗುತೇವೆ ಎಂದ 

ಸೆಂಸಾರ ನಿರ್ವಹಣೆಗೆ ಹಾಕುವ ಪರಿಶ್ರಮವನ್ನು ದೇವರ ಧ್ಯಾನದಲ್ಲಿ 

ವಿನಿಯೋಗಿಸಿದರೆ ಮಹಾಸುಖ ದೊರೆಯುತ್ತದೆ 

ಇದನ್ನರಿಯದೆ ತಾತ್ಕಾಲಿಕ ಶ್ರಮವನ್ನು ಕಂಡು ಕರ್ಮಗಳಲ್ಲಿ ಉದಾಸೀನ 


4.4.791 Anchives 


61 


ಪಾಪಕ್ಕೊಂದು ಚಿಕತ್ಸೆ 


ಮಾಡುತ್ತೇವೆ. ಹಸಿವೆಂದು ಉಪವಾಸ. ಬಿಡುತ್ತೇವೆ. ಉಪವಾಸದ ಹಸಿವನ್ನು 
ತಡೆದವಗೆ ಶಾಶ್ವತ ಹಸಿವೆ ತಡೆಯುವ ಉಪಾಯ ದೊರೆಯುತ್ತದೆಂಬುದನ್ನು 
ಅರಿಯದ ಮೂರ್ಪತನವಿಲ್ಲಿದೆ. ಆಲಸ್ಮದಿಂದ ಹರಿಕಥೆ-ವೇದಾಧ್ಮ್ಧಯನ- 
ಗಾಯತ್ರೀಗಳನ್ನು ತೊರೆದು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಿಲ್ಲ. ತಾತ್ಕಾಲಿಕ 
ಶ್ರಮ ಆಗುತ್ತದೆಂದು ಸತ್ಯರ್ಮಗಳಿಂದ ದೂರ ಉಳಿದರೆ ಪರಲೋಕದಲ್ಲಿ 
ಅಮಿತವಾದ ದುಃಖಕ್ಕೆ ತುತ್ತಾಗಬೇಕಾಗುತ್ತದೆ. 


ननु एष ಪಾಪಿ ಯಾರಿಬ್ಬ 


ಭುವಿ ಯದ್ಯಪಿ ಪಾಪಿನೋ ವಸಂತಿ 
ಶ್ರಮಭಾಜಃ ಪುರುಷಾಸ್ತಥಾಪಿ ಕೋಪಿ | 
ಮಮ ಪಾಪಸಮಾನಪಾಪಕರ್ತಾ 
ಪುರುಷೋ ನಾಸ್ತಿ ಹಿ ನಾಸ್ತಿನಾಸ್ತಿನಾಸ್ತಿ ||೨೪]| 
ಹರಿಯೇ! ಭೂಮಿಯಲ್ಲಿ ಪಾಪಿಗಳು ಶ್ರಮಪಡುತ್ತಿರುವ ಪುರುಷರು 
ಇರುವುದೇನೋ ನಿಜ. ಆದರೆ ನನ್ನ ಪಾಪಕ್ಕೆ ಸಮಾನ ಪಾಪ ಮಾಡಿದ 
ಪಾಪಿಗಳು ಹಿಂದೆ, ಮುಂದೆ, ಇಂದು ಯಾರೂ ಇಲ್ಲ. ಇಲ್ಲ. ಇಲ್ಲ. ಇದು 
ನಿಶ್ಚಯ. | 
= ಪಾಪಗಳ ಪಟ್ಟಿ 
ಸ್ಥಾನ ಮಾಡದೆ ಅಥವಾ ಮೃತ್ತಿಕಾದಿಗಳ ಲೇಪನವಿಲ್ಲದೆ ಸ್ನಾನ ಮಾಡಿ ದೇವರನ್ನು 
ಪೂಜಿಸುವುದು. ಸುಮ್ಮನೆ ಮೈಲಿಗೆಯಿಂದ ದೇವಮಂದಿರಕ್ಕೆ ನುಗ್ಗುವುದು. 
ದೀಪವಿಲ್ಲದೆ ದೇವಾಲಯಕ್ಕೆ ಹೋಗುವುದು. ಕಾಲು ತೊಳೆದುಕೊಳ್ಳದೆ 
ದೇವಮಂದಿರಕ್ಕೆ ನುಗ್ಗುವುದು. ದೇವರಿಗೆ ಬೆನ್ನು ತೋರುವುದು. ಗೋಮಯ ಲೇಪನ 
ಮಾಡದ ಜಾಗದಲ್ಲಿ ದೇವರನ್ನಿಟ್ಟು ಪೂಜಿಸುವುದು. ತೊಳೆಯದೆ ಹೂವು 
ಏರಿಸುವುದು. ತೊಳೆದು ತುಳಸಿ ಏರಿಸುವುದು. ಮಾತನಾಡುತ್ತಾ ದೇವರನ್ನು 
ಪೂಜಿಸುವುದು. ಗಂಧ ಇಲ್ಲದೆ ಪೂಜಿಸುವುದು. ಘಂಟಾನಾದನ ಮಾಡದಿರುವುದು, 
ಬಾಯಿಂದ ಊದಿದ ಧೂಪದಿಂದ ಆರತಿ ಬೆಳೆಗುವುದು. ಸ್ತೋತ್ರ ಮಂತ್ರ 
ಹೇಳದಿರುವುದು. ಕಾಟಾಚಾರದ ಪೂಜೆ, ಮಲಬಂಧನದಲ್ಲಿ ಪೂಜಿಸುವುದು. 


Ratiecsat chives 




















62 


ಪಾಪಕ್ಕೊಂದು ಚಿಕೆತ್ಸೆ 


ಅಜೀರ್ಣವಾದಾಗ ಪೂಜಿಸುವುದು. ದೇವಾ ಪೂಜಾ ಸಮಯದಲ್ಲಿ ಜ್ಞಾನಿಗಳು 
ಬಂದರೂ ಏಳದಿರುವುದು. ಶಾಠ್ಮದಿಂದ ಹರಿಕಥೆ ಕೇಳುವುದು. ಪುರಾಣ-ಪಾಠ 
ಕೇಳುವಾಗ ತಿನ್ನುವುದು. ಗುರುಗಳಿಗೆ ಸಮಾನವಾದ ಆಸನದಲ್ಲಿ ಕೂಡುವುದು. 
ಗೃಹಚಿಂತೆ ಲೋಕವಾರ್ತೆಗಳಿಂದ ದಿನಕಳೆದು ವ್ಯರ್ಥ ಮಾಡುವುದು. ಅಶ್ರದ್ದೆಯಿಂದ 
ಪುರಾಣ ಪಾಠ ಕೇಳುವುದು. ನಮಸ್ಕಾರ ಮಾಡಿದ ಬಳಿಕ ಧೂಳಿನ ದೇಹವನ್ನು 
ರಾಢಿಸಿಕೊಳ್ಳುವುದು. ಒದ್ದೆ ಬಟ್ಟೆಯಿಂದ ದೇವರನ್ನು ಪೂಜಿಸುವುದು. ಏಕಾದಶೀ 
ಬಿಡುವುದು. ದಶಮೀ ಮೈಥುನ. ಪುರುಷ ಸೂಕ್ತ ಹೇಳೆದೆ ದೇವರ ಪೂಜೆ 
ಮುಗಿಸುವುದು. | | 
ಆರಂಭ-ಕೊನೆಗಳಲ್ಲಿ ವಿಷ್ಣುಸಹಸ್ರನಾಮ ಹೇಳದಿರುವುದು. ಹೋಮಿಸದೆ, 
ಅತಿಥಿಗಳನ್ನು ಪೂಜಿಸದೆ ಊಟ ಮಾಡುವುದು. ಪುಣ್ಯ ಕಾಲದಲ್ಲಿ ದೇವರನ್ನು 
ಪೂಜಿಸದಿರುವುದು. ತಿಂದುಳಿದಿದ್ದನ್ನು ದೇವರಿಗರ್ಪಿಸುವುದು. ಅನ್ಯದೇವತಾ ನೈವೇದ್ಯ 
ತಿನ್ನುವುದು. ಹರಿಗೆ ಸ್ಥಾನ ಕೊಡದಿರುವುದು. ಪಂಡಿತನಾಗಿ ಗ್ರಾಮವಾಸಿಯಾಗುವುದು. 
ಸತ್ಸಂಗ ಬಿಡುವುದು. ಹರಿನಾಮಕ್ಕಿಂತ ಬೇರೆಯಾದ ಹೆಸರುಗಳನ್ನು ಹೇಳುವುದು. 
ಮಕ್ಕಳಿಗಿಡುವುದು. ನಿತ್ಯ ಸಕಾಮನೆಯಿಂದ ಪೂಜಿಸುವುದು. ದೇವರ ಪಾತ್ರೆ ಅಡಿಗೆ 
ಪಾತ್ರೆಗಳನ್ನು ಮೇಲನ ಮಾಡುವುದು. ಕುಡಿದ ಲೋಟದಲ್ಲಿ ನೈವೇದ್ಯಕ್ಕೆ ನೀರಿಡುವುದು. 
ದೇವ ಮಂದಿರದಲ್ಲಿ ಮಲಗುವುದು. ಶಂಖವಿಲ್ಲದೆ ಪೂಜಿಸುವುದು. ದೇವರೆದುರು ಕಾಲು 
ಚಾಚುವುದು. ತುಳಸೀ ವೃಂದಾವನವಿಲ್ಲದ ಮನೆಯಲ್ಲಿ ವಾಸಿಸುವುದು. ವ್ರತಗಳನ್ನು 
ಬಿಡುವುದು. ತುಲಾ-ಮಕರ-ಮೇಷರಾಶಿಗಳಲ್ಲಿ ಸೂರ್ಯನು ಸಂಚರಿಸುವಾಗ ಪ್ರಾತ 
ಕಾಲದ ಸ್ನಾನ ಬಿಡುವುದು. ಪೂಜೆಯ ಕೊನೆಯಲ್ಲಿ ದೇವರಿಗೆ ಮುಖವಸ್ತ್ರ | 
ಸಮರ್ಪಿಸದಿರುವುದು. ಬ್ರಹ್ಮಪಾರ ಸ್ಲೋತ್ರವನ್ನು ಪಠಿಸದಿರುವುದು. ಇದು ಶತಾಪರಾಧ 
ತುಲ್ಕವೆನಿಸಿವೆ. ತಿಳಿದ ಮೇಲೆ ಹರಿಪ್ರೀತಿ ಕಾಮನೆ ಇದ್ದವರೂ ಇಷ್ಟು ಅಪರಾಧಗಳನ್ನು 
ಮಾಡುವುದು ಬಿಡಬೇಕು. | | 
ಇದಲ್ಲದೆ ಸ್ತೀವಧೆ-ಬ್ರಾಹ್ಮಣವಧೆ-ಗೋವಧೆಗೆ ತುಲ್ಕವಾದ ನೂರಾರು ಪಾಪಗಳು 
ಕ್ಷಣಕ್ಷಣವೂ ನಡೆಯುತ್ತಿರುತ್ತವೆ. ಮಾನಸಿಕ, ದೈಹಿಕ, ಕಾಲಿಕವಾದ ಅನಂತಪಾಪಗಳ 
ಖನಿನಾನು ನನ್ನಂಥಹ ಪಾಪಿಷ್ಠ ಮತ್ತೊಬ್ಬನಿಲ್ಲ. ನಿನ್ನಂಥಹ ಕರುಣಾಳು ಮತ್ತೊಬ್ಬರಿಲ್ಲ 
ಎಂಬ ಭಿನ್ನಹದ ಪ್ರಾರ್ಥನೆಯನ್ನು ದೇವರ ಬಳಿ ನಿತ್ಯ ಸಲ್ಲಿಸುತ್ತಿರಬೇಕು. ಅಸದೃಶ 
'ಕೆಡುಪಾಪಿ ನಾನು ಎಂಬ ಎಚ್ಚರ ಸರ್ವದಾ ಇರಬೇಕು. 


Rancst Huchives 


63 


ಪಾಪಕ್ಕೊಂದು ಚಿಕಿತ್ಸೆ 


ಗುರು) ಸಪಮಸ-ಹಿಕನ ನಾನು 


ನತಯೋ ನ ಕೃತಾಃ ಪ್ರದಕ್ಷಿಣಾಶ್ವ 
ಸ್ತುತಯೋತಪಿ ಧ್ರುವಮಂತರೇಣ ದಂಭಃ | 
ನ ಗುರು: ಪರಿಸೇವಿತಃ ಸುಭಕಾ 
ಶುಭಶಾಸ್ತ್ರಶ್ರವಣಂ ಕಥಂ ತತಃ ಸ್ಯಾತ್‌ ||೨೫|| 
ಹರಿಯೇ ! ದಂಭವಿಲ್ಲದೆ ನಾನೆಂದೂ ನಮಿಸಲಿಲ್ಲ. 
ಪ್ರದಕ್ಸಿಣೆಗಳನ್ನೂ ಮಾಡಲಿಲ್ಲ. ನಿಷ್ಠಪಟ ಬಕ್ತಿಯಿಂದ 
ಗುರುಸೇವೆಯನ್ನೂ . ಮಾಡಲಿಲ್ಲ. ಹೀಗಿರಲು ಸಚ್ಛಾಸ್ತ್ರ 
ಶ್ರಾವಣವಾದರೂ ಹೇಗಾದೀತು?! 
ಹರಿಮಂದಿರದಲ್ಲಿ ನಲಿದು ಚಪ್ಪಾಳೆ ತಟ್ಟಿ ನಮಸ್ಕಾರಾದಿಗಳನ್ನು ಮಾಡಿದರೆ 
ಅನಂತ ಜನ್ಮಗಳ ಪಾಪನಾಶವಾಗುತ್ತಿತ್ತು. ಅದನ್ನೆಂದು ಲಜ್ಜೆಯಿಂದ ಮಾಡಲೇ 
ಇಲ್ಲ. ಮಾಡಿದರೂ ಕಪಟಕ್ಕಾಗಿ ಮಾಡುವ ಕಡುಪಾಪಿ ನಾನು. ಜತೆಗೆ ಎಂದಿಗೂ 
ಅತ್ಯಂತ ಪ್ರಧಾನವೆನಿಸಿದ ಗುರು ಸೇವೆಯನ್ನು ನಿರ್ವಂಚನೆಯಿಂದ ಮಾಡಲೇ ಇಲ್ಲ. 
ಹರಿಯು ಸಿಟ್ಟಾದರೂ ಗುರುವನ್ನು ಒಲಿಸಿಕೊಂಡಿದ್ದರೆ ಹರಿ ಒಲೆಯುವನೆಂದಿದೆ. 
ಅಂತಹ ಗುರು ಸೇವೆ ಬ್ರಾಹ್ಮ ಣಾರಾಧನೆಯನ್ನೆಂದಿಗೂ ನಾನು ಮಾಡಲಿಲ್ಲ. 
ಶ್ರೀಮನ್ನಾರಾಯಣನೇ ಈ ಮಾತನ್ನು ಹೇಳುತ್ತಾನೆ. 
ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು 
ಧರ್ಮೇ ಮಯಿ ಚ ವಿದ್ವೇಷಃ ಸ ವಾ ಆಶು ಏನಶ್ಯತಿ || (ಭಾಗವತ ೭) 
ದೇವತೆಗಳಿಗೆ ವೇದಗಳಿಗೆ ಗೋವು-ಬ್ರಾಹ್ಮಣ-ಸಾಧುಗಳಿಗೆ ಧರ್ಮಕ್ಕೆ ದೇವರಿಗೆ 
ಅಪಚಾರ ಎಸಗಿದವರು ಕೂಡಲೇ ನಾಶ ಹೊಂದುತ್ತಾರೆ ಎನ್ನುತ್ತದೆ ಭಾಗವತ. 
ಆದ್ದರಿಂದ ಬ್ರಾಹ್ಮಣರ ಸಹವಾಸ ಅಗ್ನಿಯ ಸಹವಾಸವಿದ್ದ ಹಾಗೆ. ಸ್ವಲ್ಪ 
ಬ್ರಾಹ್ಮಣರನ್ನು ಅಲಕ್ಷಿಸಿದರೂ ಅವರ ಕ್ರೋಧಾಗ್ನಿ ನಮ್ಮ ಬದುಕನ್ನೇ ಭಸ್ಮ 
ಮಾಡೀತು? ಅಗಸ್ತ್ಯರ ಕ್ರೋಧ ಸಮುದ್ರವನ್ನೇ ಒಣಗಿಸಿದರೆ; ಯುಷಿ ಬ್ರಾಹ್ಮಣನರ 
ಕ್ರೋಧ ದಂಡಕಾರಣ್ಯದಲ್ಲಿ ಜ್ವಲಿಸುತ್ತಿದೆ. ದೇವೇಂದ್ರನ ಪದವಿಯೇ ಇರಲಿ 
, ಶಾಜಾಧಿರಾಜನಾಗಿಯೇ ಇರಲಿ ಬ್ರಾಹ್ಮಣರ ಕ್ರೋಧದ ಮುಂದೆ ಎಲ್ಲವೂ ಬಾಡಿದ 
` ತರಗೆಲೆಗಳಂತಾಗುತ್ತಾರೆ 


(र oPichives 


64 
ಪಾಪಕ್ಕೊಂದು ಚಿಕಿತ್ಸೆ 
ಕ್ಷತ್ರಿಯಂ ಚೈವ ಸರ್ಪಂ ಚ ಬ್ರಾಹ್ಮಣಂ ಚ ಬಹುಶ್ಕುತಮ್‌ | 
ನಾವಮನ್ಯೇತ ವೈ ಭೂಷ್ಲು: ಕೃಶಾನಪಿ ಕದಾಚನ || 
ಏತತ್ರಯಂ ಹಿ ಪುರುಷಂ ನಿರ್ದಹೇದವಮಾನಿತಮ್‌ | 
ತಸ್ಮಾದೇತತ್ರಯಂ ನಿತ್ಯಂ ನಾವಮನ್ಯೇತ ಬುದ್ಧಿಮಾನ್‌ || 
| (ಮನುಸ್ಮೃತಿ) 
ಬ್ರಾಹ್ಮಣರ ಕ್ರೋಧಕ್ಕೆ ಹೆದರಿದ ಯಮನೂ ತನ್ನ ಭಾರ್ಯೆಯ ಬಳಿ ಹೇಳುವ 
ಮಾತು ಕಾಠಕೋಪನಿಷತ್ತಿನಲ್ಲಿಯೇ ಪ್ರಸಿದ್ಧವಾಗಿದೆ. 
ವೈಶ್ವಾನರಃ ಪ್ರವಿಶತ್ಯತಿಥಿರ್ಬಾಹ್ಮಣೋ ಗೃಹಾನ್‌ | 
ತಸ್ಯೈತಾಂ ಶಾಂತಿಂ ಕುರ್ವಂತಿ ಹರ ವೈವಸ್ವತೋದಕಮ್‌ || 
ಅತಿಥಿಯು ಮನೆಗೆ ಬೆಂಕಿಯಂತೆ ಪ್ರವೇಶಿಸುತ್ತಾನೆ. ಬೆಂಕಿಯನ್ನು ಅಲಕ್ಷಿಸಿದರೆ 
ಮನೆಯನ್ನೇ ಬೂದಿಯನ್ನಾಗಿಸೀತು. ಅದರಂತೆ ಬೆಂಕಿಗೆ ಸಮಾನರಾದ ಅತಿಥಿ 
ಅಭ್ಯಾಗತ ಬ್ರಾಹ್ಮಣರನ್ನು ಎಂದಿಗೂ ಸ್ವಲ್ಪವೂ ಅಲಕ್ಲಿಸದೆ ಉಪಚರಿಸಬೇಕು. 
ಆದರೆ ಬ್ರಾಹ್ಮಣರನ್ನಾಗಲೀ ಗುರುಗಳನ್ನಾಗಲೀ ಸೇವಿಸಿ ಒಲಿಸಿಕೊಂಡವನು 
ನಾನಲ್ಲ. ಹೀಗಿರಲು ನನ್ನ ಪಾಲಿಗೆ ಸಚ್ಛಾಸ್ತ್ರಶ್ರವಣವಾದರೂ ಹೇಗಾದೀತು? 


ಹಗಿಮುಕೆರ ದೆಸೆ ಕೊನೆಗೊಂದು ಮಾತು 


ವಚನೈರ್ಬಹುಭಿರ್ಮುಕುಂದ ಕಿಂ ತೇ 
ಶುಣು ಮೇ ಬೀಜವಚೋ ವದಾಮಿ ತುಭ್ಯಮ್‌ | 
ಭುವನತ್ರಯಸಂಸ್ಥಿತಾನಿ ಯಾನೀ - 
ಶ್ವರ ಪಾಪಾನಿ ವಸಂತಿ ಮಯ್ಯಯೋಗ್ಯೇ  |[೨೬|| 
ಹೇ ಮುಕುಂದ! ಹೆಚ್ಚೇನು ಹೇಳಲಿ! ಸಾರಭೂತವಾದ ಒಂದು 
ಮಾತನ್ನು ಕೇಳು. "ಮೂರು ಲೋಕದಲ್ಲಿರುವ ಹೀನ ಪಾಪಗಳೆಲ್ಲವೂ 
ಅಯೋಗ್ಯನಾದ ನನ್ನಲ್ಲಿ ನೆಲೆಗೊಂಡಿವೆ'! ಇನ್ನೇನು ಹೇಳಲಿ!! 
ಹರಿಯೇ ನನ್ನ ಪರಿಚಯ ನನಗೆ ಚೆನ್ನಾಗಿ ಇದೆ. ಹತ್ತಾರು ಮಾತುಗಳಿಂದ ನಿನ್ನ 
ಬಳಿ ಹೇಳಲು ಹೋಗೆನು. ಒಂದೇ ಮಾತಿನಲ್ಲಿ ನನ್ನ ಸ್ವರೂಪವನ್ನು 
ಅರುಹುವುದಾದರೆ; ಲೋಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಪಾಪಗಳಿವೆಯೋ ಅಂತಹ 
ಎಲ್ಲ ಪಾಪಗಳೂ ಅಯೋಗ್ಯನಾದ ನನ್ನಲ್ಲಿ ನೆಲೆ ಮಾಡಿಕೊಂಡಿವೆ. 


Ranest Anchives 


65 


ಪಾಪಕ್ಕೊಂದು ಚಿಕಿತ್ಸೆ 
ನಿನ್ನ ಕ್ಷಣ ಕರುಣೆಯ ಹರಿಸೋ!!' 


ಪ್ರಕೃತೈಸ್ತದಪೈೊಶ್ವ ಕೃಷ್ಣಮುಕ್ತಿ- - 
ರ್ನ ಭವೇತ್ಕೈರಪಿ ತೇ ದಯಾಂ ವಿನಾಃದ್ಯ | 
ಕರುಣಾಂ ಕುರು ಮಯ್ಯತೋ ದಯಾಲೋ 
ನತಯಸ್ಥೇ ಕಮಲೇಶ ಸಂತ್ವನಂತಾ: ||೨೭| 
ಕೃಷ್ಣ! ದಯಾಮಯನೇ! ಇಂದಿರೇಶನೇ! ನಿನ್ನ ಕರುಣೆಯ ಹೊರತಾಗಿ 
ನನ್ನ ಪಾಪಪರ್ವತವನ್ನು ನಾಶಗೈೆವ ಉಪಾಯಗಳ್ಯಾವೂ ಇಲ್ಲ. ಅದಕ್ಕಾಗಿ 
ಕರುಣೆದೋರು. ನಿನಗೆ ಅನಂತ ನಮನಗಳು. ನನ್ನಂತಹ ಪಾಪಿಯ 
ಬಂಧನ ಬಿಡಿಸುವ ಶಕ್ತಿ ಯಾರಿಗೂ ಇಲ್ಲ. ಆದರೆ ಅಂತಹ ಪಾಪಗಳನ್ನು 
ಕ್ಷಣಮಾತ್ರದಲ್ಲಿ ಧೂಳೀಪಟವನ್ನಾಗಿಸುವತಕ್ತಿ ನಿನ್ನ ನಾಮಕ್ಕಿದೆ. ಅಂತಹ 
ನಾಮಗಳನ್ನು ನನ್ನ ವದನದಲ್ಲಿ ನುಡಿಸಿ ನೀನೇ ನನ್ನನ್ನು ಉದ್ದರಿಸಬೇಕು. 
"ತಾಕಲಿಲ್ಲದ ಟೋಣಪೆಯ ತಾಕಿಸಿ ಸದ್ದತಿಯನು ಈಯಬೇಕು ಪುರಂದರ 
ವಿಟ್ಟಲರಾಯ"”. 
ಇಂತಹ ನಿನಗೆ ನನ್ನ ನಮನಗಳನ್ನಲ್ಲದೆ ಮತ್ತೇನು ಹೇಳಲಿ. 
ಅಂಜೋಹಂ ಕರುಣಾಸಿಂಧೋ 
ವೀಕ್ಷೇ ನ ಕ್ಷೇಮ ಪದ್ದತಿಮ್‌ | 
ಇಂದಿರೇಶ ಕರಂ ಗೃಷ್ಣನ್‌ | 
ವರ್ತಯಾನಿಂದ್ಯ ವರ್ತನಿ || 
ಹರಿಯೇ! ನಾನೊಬ್ಬ ಕುರುಡ! ಈ ಕುರುಡನನ್ನು ಉದ್ದರಿಸುವ ಬಲ-ಕರುಣೆ- 
ಎರಡೂ ನಿನ್ನಲ್ಲಿದೆ. ನನಗೆ ನನ್ನ ಒಳಿತಿನ ಮಾರ್ಗ ಯಾವುದೆಂದು ತಿಳಿಯದಾಗಿದೆ. 
ತಿಳಿವಿನ ಹಾದಿಯಲ್ಲಿ ನಡೆಯುವಂತೆ ತಿಳಿ ಹೇಳಿ ಕೈಹಿಡಿದು ಸರಿಯಾಗಿ ನಡೆಸೋ 
ಹರಿಮುಕುಂದನೇ!'" ಎಂದು ಹರಿಯಲ್ಲಿ ವಿನಯ ಭಕ್ತಿಯಿಂದ ತಲೆಬಾಗಿ 
ಪ್ರಾರ್ಥಿಸಲೊಂದೇ ಜೀವನಿಗೆ ಸಾಧ್ಯ. ಇದನ್ನೂ ಮಾಡದವ ಬಲಿಹಿಂಬುಧಿಯ 
ಪಾರವನ್ನು ಸಹಸ್ರಾರು ಸಾಧನಗಳಿಂದ ಸಾಸಿರವರ್ಷ ಸಾಹಸಪಟ್ಟರೂ ದಾಟಲಾರ. ' 


Ranest eMichivess 


66 


ಪಾಪಕ್ಕೊಂದು ಚಿಕಿತ್ಸೆ 


ಪಾಪ ಬಿಡುಗಡೆಗಿದೆೇ ಪಾಯ 
ವಿಜಯೀಂದ್ರಯತೀಶ್ವರೋ ವ್ಯತಾನೀತ್‌ 
ಸ್ತುತಿಮೇತಾಂ ದುರಿತಾಪಹಾಂ ಮುರಾರೇಃ | 
ಪರಮಾದರತಃ ಸದಾ ಪಠೇದ್ಯೋ 
ನಿಖಿಲೈಃ ಪಾಪಚಯ್ಕೆರ್ಭವೇತ್ವೃ ಮುಕ್ತ: || 
 ಪಾಪತರಿವ ಹರಿಯ ತುತಿಯನು ವಿಜಯೀಂದ್ರಯತಿರಾಜರು 
ಹೊಸೆದರು. ಇದನ್ನು ಪರಮಭಕ್ತಿಯಿಂದ ಪಠರಿಪನರನು ನಿಖಿಲ 
ಪಾಪಪ್ರಚಯಗಳಿಂದ ಮುಕ್ತನಾಗುವನು. 
ವಿಜಯೀಂದ್ರ ಕೃತಾಮೇತಾಂ ಸ್ತುತಿಂ ಮಂದೋಲ್ಪಬುದ್ದಿ ಮಾನ್‌] 
ಪಠಿತ್ವಾ ಪಾರಗೋ ಭೂತ್ವಾ ಹರಿಂ ಪಶ್ಯತಿ ಸರ್ವದಾ || 
ನಶ್ಯಂತ್ಯೇವ ನ ಸಂದೇಹೋ ಸರ್ವಪಾಪಾನಿ ತತ್ವಣಾತ್‌ | 
ತಸ್ಮಾತ್‌ ಸುಕೃತಿನಃ ಸಂತಃ ಪಂಠತ್ವೇತನ್ಮುದಾ ಸದಾ || 


ಇಲ್ಲಿಗೆ ಶ್ರೀಶ್ರೀ ವಿಜಯೀಂದ್ರತೀರ್ಥರಿಂದ ರಚಿತವಾದ ದುರಿತಾಪಹಾರ ಅಥವಾ 
ಪಾಪವಿಮೋಚನ ಸ್ತೋತ್ರದ ಕನ್ನಡಾ ನುವಾದವು ಶ್ರೀಮದ್ವೇಶಕೃಷ್ಣನಿ 
ಗರ್ಪಿತವಾಯಿತು. 


ग नैः नैः कैः रः 


Ranest Pichives 


Rascest कय 


